ದ್ವೈಮಾಸಿಕ, ಮೇ 8, 1993 


ಅ ಪರಿಪೂರ್ಣತೆಯತ್ತ ದುಡಿಯುವ ಮಹಿಳೆ 
ಎ ಎನ್‌.ಗಾಯತ್ರಿ, 


ಅ ಬದುಕಿಗೆ (ಕವನ) — ಸುಧಾಶರ್ನು ಚನತ್ನಿ 
ಅ ಸ್ವಾತಂತ್ರ್ಯಪೂರ್ವದ ವಿಶಿಷ್ಟ ಲೇಖಕಿ 
ಜಯಲಕ್ಷ್ಮೀ ಶ್ರೀನಿವಾಸನ್‌ (ವ್ಯಕ್ತಿ ವಿಶೇಷ) 


— ನೇನಿಂಚೆಂದ್ರ 
ಅ ಮತಾಂಧರ ಜಡ್ಡು ವ್ಯವಸ್ಥೆಯಲ್ಲಿ ಮಹಿಳೆ (ಒಂದು ಚಿಂತನೆ) 
— ಜಿ. ರಾಮಕೃಷ್ಣ 


ಅ ಸಿಂದ್ರೆಲ್ಲಾ ಕಾಂಪ್ಲೆಕ್ಸ್‌ (ಒಂದು ಪರಿಚಯ)  ಚೆಂಪ್ರ 


೪ ಅನುಭವದ ಅಧಿಕೃತತೆ ತುರ್ತುಳ್ಳ ಕಲಾವಂತಿಕೆ-ಶೀಲಾಗೌಡ 
— ಸೆ.ಎಸ್‌. ಶ್ರೀನಿವಾಸಮೂರ್ತಿ 


ಅ ಹೊಸ ಪುಸ್ತಕಗಳು, ಚಿಂತನೆಗಳು ಇತ್ಯಾದಿ 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ, ಬೆಂಗಳೂರು” 


ಎಂ. ಓ/ಡ್ರಾಫ್ಟ್‌ ಮೂಲಕ ಕಳುಹಿಸಿ, 
ಸನ್‌ನಲ್ಲಿ ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ ಬರೆಯ 
ಚೆಕ್‌ ಮೂಲಕ ಹಣ ಕಳಿಸುವವರು 20/ರೂ. 
ಳಿಸಬೇಕು. ಚಂದಾದಾರರು ತಮ್ಮ ವಿಳಾಸ ಬದ 
ಶಾದರೆ ಕೂಡಲೆ ಕಾರ್ಡಿನಲ್ಲಿ ಬರೆದು ತಿಳಿಸಬೇಕು. 


ದಕ ಮಂಡಳಿ ; 


» ಗಾಯತ್ರಿ, ನೇಮಿಚಂದ್ರ, ದೇವಿ, 
ಡಾ॥ ಬಿ. ಎನ್‌. ಸುಮಿತ್ರಾಬಾಯಿ. 


ಕ ಚಂದಾ : ರೂ. 15.00 
'ಜೀವ ಚೆಂದಾ : ರೂ. 150.00 
ಮೂಲಕ : ರೂ. 160.00) 
ರೂ. 200.00 
ರೂ. 2.00 
ರೂ. 3.50 


f of Jagruthi Mahila Adhyayana 
hdra, 261, 1 Main Road, Vyalikaval, 
ngalore-3 


ಲೇಖನ, ಹಣ ಕಳುಹಿಸಬೇಕಾದ ವಿಳಾಸ :_ 


ಎನ್‌. ಗಾಯತ್ರಿ 

ಬಿ-30, ರಿಸರ್ವ್‌ ಬ್ಯಾಂಕ್‌ ಸ್ಟಾಫ್‌ ಕ್ವಾರ್ಟರ್ಸ್‌, 
9ನೇ ಕ್ಲಾಸ್‌, ಒಂದನೇ ಮೇನ್‌ 

ವಿಜಯನಗರ 2ನೇ ಹಂತ 

ಬೆಂಗಳೂರು: 560040 


ಅಭಿನಂದನೆ 


ಭಾರತದ ಮೊದಲ ಸರ್ವ ಮಹಿಳಾ ಪರ್ವತಾರೋಹಿ 
ಗಳ ತಂಡ ಮೇ 10ರಂದು ವಿಶ್ವದ ಅತಿ ಎತ್ತರದ ಶಿಖರ 
ವಾದ ಮೌಂಟ್‌ ಎವರೆಸ್ಟನ್ನು ಏರಿ ದಾಖಲೆ ಸ್ಥಾಪಿಸಿ 
ದ್ದಾರೆ. ತಂಡದ ಸದಸ್ಯರಾದ ಶ್ರೀಮತಿ ಸಂತೋಷ್‌ 
ಯಾದವ್‌, ಕುಂಗಾ ಭೂಟಿಯ ಮತ್ತು ಡಿಕಿ ಡೋಲ್ಮಾ 
ಅವರನ್ನು ಅಚಲ ಅಭಿನಂದಿಸುತ್ತದೆ. 


ಮೇ ತಿಂಗಳ ಈ ಸಂಚಿಕೆಗೆ ತಮ್ಮ ಚಿತ್ರಕಲೆಯ ಪರಿ 
ಚಯ ಲೇಖನವನ್ನು ಬಳಸಲು ಅನುಮತಿಸಿದ್ದಕ್ಕಾಗಿ 
ಕಲಾವಿದೆ ಶ್ರೀಮತಿ ಶೀಲಾಗೌಡ ಅವರಿಗೆ ಮತ್ತು ಚಿತ್ರ 
ಕಲಾ ವಿಮರ್ಶಕ ಶ್ರೀ ಕೆ.ಎಸ್‌. ಶ್ರೀನಿವಾಸಮೂರ್ತಿ 
ಯವರಿಗೆ ನಮ್ಮ ಕೃತಜ್ಞತೆಗಳು. 


— ಸೆಂಷಾದಕರು 


ಕ್‌ 


ಪರಿಪೂರ್ಣತೆಯತ್ತ ದುಡಿಯುವ ಮಹಿಳೆ. 
ಮಾ ಕ 


ದುಡಿಯುವ ಜನತೆಗೆ ಜಾಗತಿಕ ಇತಿಹಾಸದಲ್ಲೇ 
ಗೌರವವನ್ನು ದೊರಕಿಸಿಕೊಟ್ಟ ಮೇ ದಿನ ಮತ್ತೆ 
ಬಂದಿದೆ. ಈ ಸಂದರ್ಭದಲ್ಲಿ ದುಡಿಯುವ ಮಹಿಳೆ ಈ 
ಗೌರವಕ್ಕೆ ಎಷ್ಟು ಪಾಲು ಅರ್ಹಳು, ಏಕೆ ಮತ್ತು ಹೇಗೆ 
ಎಂಬಂತಹ ಕೆಲವು ಚಿಂತನೆಯ ಎಳೆಗಳನ್ನು ಸ ಒಂದು ಕ್ಷಣ 
ಅವಲೋಕಿಸಬಹುದು. 


ಕೈಗಾರೀಕಾಕ್ಟಾಂತಿಯ ಪೂರ್ವದ ಸಮಾಜದಲ್ಲಿ 
ಕೂಲಿ ಕೆಲಸ ಮತ್ತು ಮನೆಗೆಲಸದ ನಡುವೆ ವಿಭಜನೆ 
ಹೆಚ್ಚು ನಿಖರವಾಗಿ ಇಲ್ಲದ ಸಂದರ್ಭದಲ್ಲಿ ಮಹಿಳೆಯ 


'ಶೋಷಣೆಯ ಸ್ವರೂಪವೇ ಬೇರೆ ಇತ್ತು. ನಂತರ 


ಕೈಗಾರಿಕೀಕರಣದ ಸಂ: ರ್ಭದಲ್ಲಿ ಕೂಲಿ ಕೆಲಸ ಮತ್ತು 
ಮನೆಗೆಲಸದ ನಡುವೆ ವಿಭಜನೆ ಸ್ಪಷ್ಟವಾಯಿತು; ಲಿಂಗ 
ಭೇದ ಹೆಚ್ಚು ಉಗ್ದವಾಯಿತು. ವೇತನರಹಿತ ದುಡಿಮೆ 

ಸೀಮಿತಳಾದ ಮಹಿಳೆ ಹೆಚ್ಚು ಶೋಷಣೆಗೆ ಒಳಗಾದಳು. 


“ಉದ್ಯೋಗಂ ಪುರುಷಲಕ್ಷಣಂ' ಎಂದ ಭಾರತೀಯ 
ಸಮಾಜವಂತೂ ಹೆಣ್ಣಿನ ದುಡಿಮೆಯನ್ನು ಬೆಲೆಯುಳ ಕ್ಕೆ 
ದ್ವಾಗಿ ಕಂಡದ್ದು ಕಡಿಮೆಯೇ. ಮನೆಗೆಲಸದ ಚಾಕರಿಯ 
ಜೊತೆ ಜೊತೆಗೇ ಹೊಲದಲ್ಲಿ, ಕಾರ್ಪಾನೆಗಳಲ್ಲಿ, ಕಚೇರಿ 


ಯಲ್ಲಿ ದುಡಿಯಲು ಹೊರಟ ಮಹಿಳೆ ಅನಂತಮುಖಗಳ, 


ಅನಂತ ಪಾತ್ರಗಳ' ಹೊರೆಯಲ್ಲಿ ತತ್ತರಿಸಿದಳು. ವಿದ್ಯೆ 
ಮತ್ತು ನೌಕರಿ ಹೆಣ್ಣಿಗೆ ಹೊಸ್ತಿಲಾಚೆ ಬರುವ ಅವಕಾಶ 
ವನ್ನು ಕೊಟ್ಟದ್ದನ್ನು ಯಾರೂ ಅಲ್ಲಗಳೆಯಲಾರ 
ರಾದರೂ, ಅವಳ ಹಣದ ಥೆ ೈಲಿಗೆ ಕೊಟ್ಟಷ್ಟು ಬೆಲೆ 
ಯನ್ನು ಅವಳ ವ್ಯಕ್ತಿತ್ವಕ್ಕೆ ಕೊಟ್ಟರೇ ? ಇಲ್ಲ. ಹೆಣ್ಣಿನ 
ಮಗಳು, ಸೊಸೆ, ತಾಯಿಯ ಪಾತ್ರಗಳಲ್ಲಿ, ಜವಾಬ್ದಾರಿ 
ಗಳಲ್ಲಿ ಕಿಂಚಿತ್ತೂ ಬದಲಾಗಲಿಲ್ಲ; ಈ ಸಾಮಾಜಿಕ ಪಾತ್ರ 
ಗಳಿಗೆ ಸಂಬಂಧಪಟ್ಟ ಸಿ ಮೌಲ್ಯಗಳೂ ಬದಲಾಗಲಿಲ್ಲ. 
ಉತ್ಪಾದನಾ ವ್ಯವಸ್ಥೆ ಎಷ್ಟೇ ವೇಗವಾಗಿ ಬದಲಾಗುತ್ತಾ 
ಹೊರಟರೂ, ಈ ವ್ಯವಸ್ಥೆಯ ಭಾಗವಾದ ಮಹಿಳೆ 
ಯನ್ನು ಕುರಿತ ಚಿಂತನೆಗಳಲ್ಲಿ ಮೂಲಭೂತ ಬದಲಾವಣೆ 
ಗಳೇನೂ ಸ್ಪಷ್ಟವಾಗಿ ಕಂಡುಬರಲಿಲ್ಲ. ಗೃಹಕ್ಕೆ ೈತ್ಯದ 


ಚಾಕರಿಯಲ್ಲಿ ದುಡಿಯುವ ಹೆಣ್ಣಿಗೆ ಸಿಕ್ಕಿದ ರಿಯಾ 
ಯಿತಿಯೂ ಅಷ್ಟ ತ್ಚರಲ್ಲೇ ಇದೆ. 


ಮನೆಗೆಲಸಕ್ಕೆ ಕೂಲಿ ಕೊಡಿ ಎಂದು ಕೇಳುವುದು 
ಇಲ್ಲವೇ, ಮನೆಯಲ್ಲಿರುವವರೆಲ್ಲಾ ಎಲ್ಲಾ ಕೆಲಸ ಮಾಡಿ 
ಎಂದು ವಿಧಿಸುವುದು. ಘೋಷಣೆಯಾಗಿ ಆಕರ್ಷಕವಾಗ 
ಒಹುದಾದರೂ ವಸ್ತು ಸ್ಥಿತಿ ಘೋಷಣೆಯಷ್ಟು 
ಸರಳವೂ ಅಲ್ಲ; ಸುಲಭವೂ ಅಲ್ಲ. ಗೃಹಕೃತ್ಯದ ಚಾಕರಿ 
ಯೊಂದಿಗೆ ಹೆಣ್ಣಿನ ಸಂಬಂಧ ಸಾಂಪ್ರದಾಯಿಕವಾಗಿ 
ಮತ್ತು ರೂಢಿಗತವಾಗಿ ಸ್ಥಿ ರಪಟ್ಟೆರುವಾಗ ಈ ಮೌಲ್ಯ 
ಗಳು ಬದಲಾದರೆ ಗಂಡಸಿನ "ಅಹಂಗೆ ಧಕ್ಕೆ ಒರುವು 
ದಿಲ್ಲವೇ ? ಹಾಗೆಂದರೆ ಗಂಡಸು ಗೃಹಕೃತ್ಯದ ಜವಾಬ್ದಾರಿ 
ಗಳನ್ನು ಹಂಚಿಕೊಳ್ಳುವುದಿಲ್ಲವೆಂದೇನೂ ಇಲ್ಲ, ಈ ಸಂಖ್ಯೆ 
ಮತ್ತು ಇಂತಹ ದೃಷ್ಟಿಕೋನ ನಮ್ಮ ಸಮಾಜದಲ್ಲಿ ತೀರ 
ಕಡಿಮೆಯಷ್ಟೇ ಅಲ್ಲ, ಅದಿನ್ನೂ ಸಮಾಜದಲ್ಲಿ ಒಪ್ಪಿತ 
ವಾದ ಮೌಲ್ಯ ವ್ಯವಸ್ಥೆಯಾಗಿಲ್ಲ. ಕೈಬಾಯಿ ಸುಟ್ಟು 
ಕೊಂಡು ಬೇಯಿಸಿಕೊಳ್ಳುವ ಇಲ್ಲವೆ, ಹೋಟೆಲ್‌ 
ಊಟದ ನರಕಯಾತನೆಯನ್ನು ಗಂಡುಗಳಿಗೆ ತಪ್ಪಿಸಲೆಂದೇ 
ಮದುವೆ ವಾಡಬೇಕೆಂದು ಹೇಳುವ ಹಿರಿಯರಿರುವ 
ಸವಣಜದಲ್ಲಿ ಹೆಣ್ಣು ಗಂಡುಗಳ ಪಾತ್ರದ ಬಗ್ಗೆ ಅನು 
ಮಾನವೇ ಇಲ್ಲ. 


ದುಡಿಮೆಯ ಅವಕಾಶ ದೊರೆತು ಅಡಿಗೆ ಮನೆಯೀ£: 
ಹೊರಗೆ ಸ್ವಲ್ಪಕಾಲವಾದರೂ ಹೊರ ಬಂದ ಮಹಿಳೆ 
ತನ್ನ ಸಾಮರ್ಥವನ್ನು ಸ್ಥಿರಪಡಿಸಬೇಕಾದ ಅಗತ್ಯ ಕಂಡು 


-ಕೊಂಡಳು. “ತೊಟ್ಟಿಲು ತೂಗುವ ಕೈ ಲೋಕದ ಸೂತ್ರ 


ವನ್ನೂ ಹಿಡಿಯಬಲ್ಲದು' ಎನ್ನುವುದನ್ನು ಸ್ಲಿರಪಡಿಸುವ 
ಸಂಭ್ರಮದಲ್ಲಿ ಹೊರಗೆ ದುಡಿಯುತ್ತಲೇ ತೊಟ್ಟಿಲು, 
ಸೌಟುಗಳಿಗೆ ಸರಿಯಾದ ನ್ಯಾಯ ದೊರಕಿಸಿಕೊಡಬೇಕೆಂಬ: 
ಹಠ ಮತ್ತು ಹುಚ್ಚು ಹಂಬಲ ಹೆಣ್ಣಿನ ಹೊರೆಯನ್ನು 
ದ್ವಿಗುಣಗೊಳಿಸಿತು. ಈ ಪಾತ್ರದಲ್ಲಿ ಸ್ವಲ್ಪ ಏರು ಪೇರಾ 
ದರೂ ಪಾಪ ಪ್ರಜ್ಞೆಯಲ್ಲಿ ನರಳಿದ್ದೂ ಈ ಹೆಣ್ಣೇ. 
'ಪಿತೃತ್ವ'ದ ಬಾಧ್ಯತೆಯ ಪ್ರಶ್ನೆಯೇ ಇರದ ಸವಕಾಜ 


ಅಚಲ 3 


| 


"ಆದರ್ಶ ದುಡಿಮೆಗಾರಳಾಗುವ 


ಶಕ್ತಿ, 


ದಲ್ಲಿ ಮಗುವಿಗೆ ಸಂಬಂಧಪಟ್ಟಂತೆ ಚುರುಕ್‌ ಎನಿಸ 
ಬೇಕಾದ್ದು ದುಡಿಯುವ ತಾಯಿಯ ಕರುಳೇ ಹೊರತು 
ತಂದೆಯದಲ್ಲವಲ್ಲ ! ಈ ಎಲ್ಲ ಹೊರೆಗಳೂ ಅವಳು 
ಅವಕಾಶವನ್ನು 
ದವು. ಬಹುಮುಖ್ಯವಾಗಿ ದುಡಿಯುವ ಕ್ಷೇತ್ರದಲ್ಲಿ ಅವಳ 
ಹಕ್ಕು ಬಾಧ್ಯತೆಗಳನು ಸ ಸಮರ್ಥವಾಗಿ ನಿರ್ವಹಿಸುವಲ್ಲಿ 
ಕ್ರಿಯೆಗಳ ಲೋಪದಿಂದ ಹೆಣ್ಣು ನರಳ 
ಬೇಕಾಯಿತು. 

ಈ ಸ್ಥಿತಿಯಿಂದ ಎಚ್ಚರಗೊಂಡ ಆಲ್ಬಸಂಖ್ಯಾತ 
ಜಾಗೃತ ಮಹಿಳೆಯರೂ ಇಲ್ಲದಿಲ್ಲ! ಕುಟುಂಬದಲ್ಲಿ 
ಮತ್ತು ಸಮಾಜದಲ್ಲಿ ತ" ಸ್ಥಾನವನ್ನು ಸಮರ್ಥಿಸಿ 
ಕೊಂಡ, ಅನವಶ್ಯಕವಾಗಿ ದಬ್ಬಾಳಿಕೆಗೆ ಸಿಕ್ಕಿಕೊಳ್ಳದ 
ಮಹಿಳೆಯರು ಸಂಖ್ಯೆಯಲ್ಲಿ ಕಡಿಮೆಯೇ ಆದರೂ ಈ 
ಮಂದಿಯೇ ಸಮಾಜ ವ್ಯವಸ್ಥೆಯ ರೂಢಿಗತ ಮೌಲ್ಯ 
ಗಳಿಗೆ ಶಾಕ್‌ ಟ್ರೀಟ್‌ಮೆಂಟ್‌ ಕೊಟ್ಟವರೂ ಆಗಿದ್ದಾರೆ. 
ಮಗುವಿನ ಲಾಲನೆ ಪಾಲನೆ, ಗೃಹಕೃತ್ಯದ ಚಾಕರಿಗಳಲ್ಲಿ 
ಪುರುಷರ ಸಹಭಾಗಿತ್ವವನ್ನು ಅಪೇಕ್ಷಿಸುವ ಈ ಕೆಲವೇ 
ಮಂದಿ ಆರಾಮವಾಗಿ ಜೀವನ ಸಾಗಿಸುವ ಪುರುಷರಿಗೆ 
ಭಯೋತ್ಪಾದಕರಾಗಿ ಗೋಚರವಾದರೆ ಆಶ್ಚರ್ಯವಿಲ್ಲ. 
ಪ್ರಗತಿಪರರೆಂಬ ಹಣೆಪಟ್ಟೆ ಕಟ್ಟಿಕೊಂಡ ಪುರುಷರೂ 
ತಮ್ಮ ಮಡದಿಯರು ಸಂಬಳದ ಚಾಕರಿ ದುಡಿಯುತ್ತಲೇ 
ಮನೆಯಲ್ಲಿ ಮಸಾಲೆ ಅರೆಯುತ್ತ, ತೊಟ್ಟಿಲು ತೂಗುತ್ತಾ 
ಗಂಡನ ಬೇಕು ಬೇಡಗಳನ್ನು ಆದರ್ಶ ಗೃಹಿಣಿಯಾಗಿ ತೆರ 
ವೇರಿಸುತ್ತಾ ಇರಲೆಂದೇ ಬಯಸಿದರೆ ಮತ್ತು ಅಂತಹ 
ಅವಕಾಶವನ್ನು ದಕ್ಕಿಸಿಕೊಂಡರೆ ಅವರ ಪ್ರಗತಿಪರತೆಯ 
ವಕಾನದಂಡವೇನು ? 4 

ಆದರೆ ಇಂದು ದುಡಿಯುವ ಮಹಿಳೆ ಈ ಎಲ್ಲ 
ಸ್ಕಿತ್ಯ ಂತರಗಳನ್ನು ದಾಟ ಶ್ರಮಶಕ್ತಿ, ಯ ಸಂಕೇತವಾಗಿ 
ನಿಂತಿದ್ದಾಳೆ. ಈ ಶ್ರಮಶಕ್ತಿಯನ್ನು ಅವಳು ಯಾವ ರೀತಿ 
ವ್ಯಾಖ್ಯಾನಿಸಿಕೊಳ್ಳು ಿತ್ತಾಳಿ ಮತ್ತು ತನ್ನನ್ನು ಯಾವ 
ರೀತಿ ಸಮರ್ಥಿಸಿಕೊಳ್ಳುತ್ತಾಳೆ ಹಾಗೂ ತನ್ನ ಸುತ್ತ 
ಹಬ್ಬಿರುವ ಪುರಾಣವನ್ನು ಹೇಗೆ ಬಿಚ್ಚುತ್ತಾಳೆ, 
ಹೆಚ್ಚು ಸಕಾಲಿಕವೂ, ಮೌಲಿಕವೂ ಆದ ಫ್ರಶ್ನೆಯಾ 


“ಮಹಿಳೆಯರು ಸಾವರಾಜಿಕವಾಗಿ ಉತ್ಸನ್ನಕಾರಕದುಡಿಮೆ 
ಯಲ್ಲಿ ಪಾಲ್ಕೊ ಂಡು ಗೃಹಕ್ಕ ತ್ಮದ “ದಾಸ್ಯ ತನದಿಂದ 
ವಿಮೋಚನೆ ಹೊಂದುವಂತಾಗಬೇಕಾಗಬೇಕು ಮತ್ತು ಈ 


'ಮಹಿಳೆಯರು ಅಡಿಗೆಯ, ತಾಯ್ತನದ ಮತ್ತು ದಾದಿಯ 


ವಸ 
ತಪ್ಪಿಸಿ 


ಅಚಲ 4 


ಕೆಲಸದಲ್ಲೇ ಮರುಳಾಗಿ, ಅಪಮಾನಕ್ಕೆ ಗುರಿಯಾಗು- 
ವಂತಿದ್ದು, ನಿರಂತರ ದಾಸ್ಯಕ್ಕೆ ಒಳಪಟ್ಟು ಶಾಶ್ವತ 
ಗುಲಾಮ ಚಾಕರಿಯಿಂದ ಮುಕ್ತರಾಗಬೇಕಾದದ್ದು ಅತ್ಯ 
ವಶ್ಯಕ” ಎಂದ ಲೆನಿನ್‌ನ ಮಾತುಗಳು ಇಂದು ನಮಗೆ 
ಹೆಚ್ಚು ಹೆಚ್ಚು ಕಾರ್ಯರೂಪಕ್ಕೆ ಅಗತ್ಯವಾದ ಸೂತ್ರ 
ವಾಗಿದೆ. 

ಸ್ತ್ರೀ- -ಪುರುಷರ ಕ್ಷೇತ್ರ ಗಳು ಒಂದಕ್ಕೊಂದು ಪೂರಕ 
ಜಗ ಪ್ರತ್ಯೇಕ ಎಂಬ ವಾದವನ್ನು ತಿಪ್ಪೆ 
ಸಾರಿಸಿ ಯಾರ ಸಮಾಧಾನಕ್ಕಾಗಿಯೋ ಮತ್ತೆ ಮತ್ತೆ 
ಹೇಳುತ್ತಾ ಬಂದರೂ ಇಂತಹ ವಿಭಜನೆ ಪುರುಷರನ್ನು 
ಮೇಲ್ಮಟ್ಟಿಕ್ಕೂ ಸ್ತ್ರೀಯರನ್ನು ಕೆಳಮಟ್ಟಕ್ಕೂ ತಳ್ಳಿದೆ 
ಎಂಬ ಅಂಶವನ್ನು ಯಾರೂ ಅಲ್ಲಗಳೆಯಲು ಸಾಧ್ಯ 
ವಾಗದು. ಕುಟುಂಬದಲ್ಲಿಯ ತನ್ಮ ದಾಸ್ಯದ ಬೇರುಗಳು 
ಆಳುವ ವರ್ಗದ "ವರ್ಗಸಮಾಜ'ದಲ್ಲಿವೆ ಎಂಬುದನ್ನು 
ಮನವರಿಕೆ ಮಾಡಿಕೊಂಡ ಹೆಣ್ಣು ಕುಟುಂಬದ ಸದಸ್ಯೆ 
ಯಾಗಿ ಹಾಗೂ ಕಾರ್ಹ್ಯಾನೆಯ ಕಾರ್ಮಿಕಳಾಗಿ ಒಟ್ಟು 
ಸಮಾಜ ಬದಲಾವಣೆಗಾಗಿ ಹೋರಾಡಬಲ್ಲಳು. 

ಶತಶತಮಾನಗಳಿಂದಲೂ ಮಾನಸಿಕವಾಗಿಯೂ, 
ದೈಹಿಕವಾಗಿಯೂ ಗೃಹಚಾಕರಿಗೆ ತಮ್ಮನ್ನು ಒಗ್ಗಿಸಿ 
ಕೊಳ್ಳದ ಪುರುಷ ಸಮುದಾಯವನ್ನು ಈ ದಿಸೆಯತ್ತ 
ಬಗ್ಗಿ ಸು ಕೆಲಸ ಆಗಬೇಕಾಗಿದೆ. ಖ್ಯಾತ ಸ್ತ್ರೀವಾದಿ 
ಗೊ ಸೀರಿಯಾಸ್ಪೆಮ್‌ಳ ಮಾತುಗಳ ಈ $ೆಗಿನ' ಸಾಲು 
ಗಳು ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಅನುರಣನಗೊಳ್ಳ 


ಬೇಕಾದ್ದು ಇಂದಿಗೆ ಸಕಾಲಿಕವಾಗಿದೆ. “ನಮ್ಮನ್ನು 
ಪೂರ್ಣಗೊಳಿಸಿಕೊಳ್ಳುವುದೇ ಈಗಿನ ಗುರಿ. ಹೆಚ್ಚು ಪ್ರತಿ 


ಪಾದಿಸಿಕೊಳ್ಳು ವುದರಲ್ಲಿ, ಹೆಚ್ಚು ಮಹತಾ ್ವಕಾಂಕ್ಷೆಯಾಗು 
ವುದರಲ್ಲಿ, ಸಂಘರ್ಷದ ಜತೆಗೆ ಸ ರ್ಥ ನಿರ್ವಹಣೆ 
ಹಾಗೂ ಮನೆ ಹೊರಗೆ ಹೆಚ್ಚು ಚಟುವಟಿಕೆಯಿಂದಿರುವುದ 
ರಲ್ಲಿ ಮಹಿಳೆಯರ ಪ್ರಗತಿ ಅಡಗಿದೆ. ಹೆಚ್ಚು ತೀಕ್ಷ್ಣ. 
ಹೆಚ್ಚು ಸಹಾನುಭೊತಿ, ಮನೆಗೆಲಸದಲ್ಲಿ ಹೆಚ್ಚು ಹಿತ 
ಅನುಭವಿಸುವುದು ಇವೇ ಮುಂತಾದವುಗಳಲ್ಲಿ ಪುರುಷರ 
ಪ್ರಗತಿ ಅಡಗಿದೆ. ನಾವು ಸ್ಥಾನಗಳ ವಿಚಾರದಲ್ಲಿ ವ್ಯಾಪಾರ 
ಮಾಡುತ್ತಿಲ್ಲ. ನಾವು ಪರಿಪೂರ್ಣರಾಗಬಯಸುಶ್ತೇವೆ, 
ಅಷ್ಟೆ” . ಹೀಗೆ ಹೆಣ್ಣು ಪರಿಪೂರ್ಣಳಾಗಬೇಕಾದರೆ ಗಂಡು 
ಸೆ ಹೆಚ್ಚು ಅನುಭವಿಸ: ುಶ್ತಿರುವುದನ್ನು ತ್ಯಾಗ ಮಾಡ 
ಬೇಕಾಗುತ್ತದೆ. ದುಡಿಯುವ ಮಹಿಳೆಯ ಹೆಜ್ಜೆ ಪರಿ 
ಪೂರ್ಣತೆಯತ್ತ ಹೀಗೆ ಸಾಗಲೇಬೇಕಾಗುತ್ತದೆ. 

__ ಎನ್‌. ಗಾಯತ್ರಿ 


ವ 
ಎಷ್ಟೇ 


ಬಿರುಕಿಗೆ. 4 


ನಿನ್ನ ನಿಷ್ಪಂದ ತುಟಿಗಳ ಹೀಗೆ 
ರಕ್ತಕಾರುವ ನನ್ನ ತುಟಿಗಳಿಗೆ ಒಡ್ಡಬೇಡ 
ಬೋಳು ತಲೆಯ ಓಡಿನಸುತ್ತ ಹೇಗೆ 
ಆಡಿಸಲಿ ನನ್ನ ಚಿಗುರುಚೆರಳುಗಳನ್ನು 
ಮಸಕು ಕಣ್ಣಿನ ಬಾವಿಗೆ ಹೋಗಿ 

ನನ್ನ ಪ್ರತಿಬಿಂಬ ಹುಡುಕುವುದಿಲ್ಲ 

ನಿನ್ನ ಅತಂತ್ರ ತೆಕ್ಕೆಯಲ್ಲಿ ನಾನು ಹೀಗೆ 
ಸೋರಿ ಹೋಗುವುದಕ್ಕೆ ಬಿಡುವುದಿಲ್ಲ 

ನೀ ಹಾಸಿದ ಕಠೋಶಠತೆಯ ಮೇಲೆ. 
ನಗೆಚೆಲ್ಲಿ ಓಡಾಡುತ್ತಿದ್ದೇನೆ 

ನೀ ಬಡಿಸಿದ ನಿಷ್ಮುರತೆಯ 

ಖುಷಿಯಿಂದ ಉಣ್ಣಾತ್ಮಿದ್ದೇನೆ 
ಎರೆದುಕೊಳ್ಳುತ್ತಿದ್ದೇನೆ ' 

ನನ್ನ ಕನಸಿನ ಅವಶೇಷಗಳನ್ನು 
ಅಂಗಳದಲ್ಲಿ ರೊಂಯನೇ ಬೆಟ್ಟ 

ಗಿರಿಗಿರಿ ಸುತ್ತುವ ಬುಗುರಿ 

ದಾರವನು ಬೆರಳಲ್ಲಿ ಸುತ್ತಿ 

ನೋಡುತ್ತ ಆಡುತ್ತ ಸಂಜೆಯಾಯಿತೆಂದರೆ 
ನಿನ್ನ ಕಿಸೆಯೊಳಗೆ 

ತಣ್ಣನೇ ಮಲಗುವೆ ನಾನು 


— ಸುಧಾಶರ್ಮ ಚವತ್ತಿ 


ಸ್ಥಾತಂತ್ರ್ಯ ಪೂರ್ವದ 
ವಿಶಿಷ್ಟ ಲೇಖಕಿ 


ಜಯಲಕ್ಷ್ಮೀ ಶ್ರೀನಿವಾಸನ್‌ 


— ನೇಮಿಚಂದ್ರ 


ಜಯಲಕ್ಷ್ಮೀ ಶ್ರೀನಿವಾಸನ್‌ ಅವರು ಡಿಸೆಂಬರ್‌ 12 
1911 ರಂದು ತಮಿಳುನಾಡಿನ ಕರೂರು ತಾಲೂಕಿನ 
ವಾಂಗಲ್‌ ಎಂಬ ಗ್ರಾಮದಲ್ಲಿ ಹುಟ್ಟಿದರು. ಎಂಟು 
ಮಕ್ಕಳಲ್ಲಿ ಹಿಠಿಯವಳಾಗಿ ಜನಿಸಿದವರು ಜಯಲಕ್ಷ್ಮೀ. 
ತಂದೆ ರಾಜಮಂತ್ರ ಪ್ರವೀಣ ಎ.ವಿ. ರಾಮನಾಥನ್‌, 
ಹಾಗೂ ತಾಯಿ ಸೀತಾಲಕ್ಷ್ಮೀ ರಾಮನಾಥನ್‌. ಸುಶಿಕ್ಷಿತ 
ಕುಟುಂಬದಲ್ಲಿ ಜನಿಸಿದ ಜಯಲಕ್ಷ್ಮೀ ಹತ್ತನೇ ತರಗತಿ 
ಯವರೆಗೆ ಓದಿದವರು. 1924ರಲ್ಲಿ ಅವರ ಹದಿಮೂರನೇ 
ವಯಸ್ಸಿನಲ್ಲಿ ವಿವಾಹವಾಯಿತು. ಪಶಿ, ಮೈಸೂರು 
ಸಿವಿಲ್‌ ಸರ್ವಿಸ್ಲಿನಲ್ಲಿ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ 
ಗೊಂಡ ಕೆ. ಶ್ರೀನಿವಾಸನ್‌. ಮಾತೃ ಭಾಷೆ ತಮಿಳು. 
ಶಾಲೆಯಲ್ಲಿ ಕಲಿತ ಭಾಷೆ, ಬಂದು ನೆಲೆಸಿದ ಮೈಸೂರು 
ರಾಜ್ಯದ ಭಾಷೆ ಕನ್ನಡವನ್ನು ಚೆನ್ನಾಗಿಯೇ ಬಲ್ಲ ಈಕೆ 
ವಿವಾಹವಾದ ಮೇಲೆ ಇಂಗ್ಲಿಷ್‌, ಹಿಂದಿ ಭಾಷೆಗಳನ್ನೂ 
ಕಲಿತರು. "ನಾನು ತಮಿಳುನಾಡಿನವಳು. ನನಗೆ ತಮಿಳು, 
ಕನ್ನಡವೂ ಎರಡೂ ಒಂದೇ. ನಾನು ಒಂದೇ ನಿಷ್ಠೆಯಿಂದ 
ಈ ಎರಡೂ ಭಾಷೆಗಳ ಸಾಹಿತ್ಯ ಸೇವೆ ಮಾಡುತ್ತಿರು 
ವುದೇ ಇದಕ್ಕೊಂದು ನಿದರ್ಶನ” ಎಂದು ತಮ್ಮ ಕಾದಂಬರಿ 
ಯೊಂದರ ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. 


ಅನುಕೂಲಸ್ತರ ಮನೆ ಸೇರಿದ ಜಯಲಕ್ಷ್ಮೀ ತಮ್ಮ 
ಬಿಡುವಿನ ಸಮಯದಲ್ಲಿ ಬರವಣಿಗೆಯಲ್ಲಿ ತೊಡಗಿದರು. 
"ಸಾಮಾನ್ಯ ಜನರಿಗೆ ಉಪಯುಕ್ತವಾಗುವಂತಹ' 
ಸಾಮಾಜಿಕ ಕತೆ, ಕಾದಂಬರಿ, ಲೇಖನಗಳನ್ನು ಕನ್ನಡ 


6 ಅಚಲ 


ಹಾಗೂ ತಮಿಳಿನಲ್ಲಿ ಬರೆಯ ತೊಡಗಿದರು. ಕನ್ನಡದಲ್ಲಿ 
ಸರಸ್ವತಿ, ಸೋದರಿ, ಜನಪ್ರಗತಿ, ತ್ರಿವೇಣಿ, ಕಂಠೀರವ, 
ವಿನೋದ, ನಗುವನಂದ, ಕೊರವಂಜಿ, ಜೀವನ, ಭಾರತೀ 
ತಾಯಿನಾಡು, ಸುಬೋಧ, ವಿಶ್ವಕರ್ನಾಟಕ, ನವಜೀವನ 
ಸಾಧ್ವಿ, ಕಸ್ತೂರಿ, ಸಂಜೀವನ ತಮಿಳಿನ ವಸಂಶಂ, 
ಕಾವೇರಿ, ಸ್ವದೇಶಿಮಿತ್ತನ್‌, ಜಗನ್ಮೋಹಿನಿ, ಅಮೋದ 
ಸುರಭಿ, ಮಂಗ, ಭಾರತಮಣಿ, ಪುದುವೈ ಪೆಣ್‌ 
ಮುಂತಾದ ಪತ್ರಿಕೆಗಳಿಗೆ ಬರೆಯುತ್ತಿದ್ದ ಜಯಲಕ್ಷ್ಮಿ 
ಯವರು ಬರೆಯದಿದ್ದ ತಮಿಳು ಅಥವಾ ಕನ್ನಡ ಪತ್ರಿಕೆ 
ಗಳೇ ಇರಲಿಲ್ಲ ಎಂದರೆ ಉತ್ಸ್ಪ್ರೇಕ್ಷೆಯಲ್ಲ. 


NL 
ಖೇಶ್ರಟಿಕಸ್ಟಾ... 


ಒಂದಿಲ್ಲೊಂದು ಪತ್ರಿಕೆಗೆ ವಾರವಾರಕ್ಕೂ ಬರೆಯುವ 
ಜಯಲಕ್ಷ್ಮಿಯವರು, ದಿನಕ್ಕೆ ಐದಾರು ಗಂಟೆ ಬಿಡದೆ 
ಕುಳಿತು ಬರೆಯುತ್ತಿದ್ದರು. 1929ರಲ್ಲಿ ಜಯಲಕ್ಷ್ಮಿ 
ಯವರು ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿ 
"ಗ್ರಾಮೋದ್ಧಾರಕ ರಾಮಚಂದ್ರ? ಕಾದಂಬರಿಯನ್ನು 
ಬರೆದರು. ಎರಡೂ ಭಾಷೆಗಳಲ್ಲಿ ಧಾರವಾಹಿಯಾಗಿ 
ಹರಿದು ಬಂದು, 1930ರಲ್ಲಿ ಪ್ರಕಟಪಾದ ಇವರ 
ಪ್ರಥಮ ಕಾದಂಬರಿ ಇದು. 1929ರಲ್ಲಿ ತಂದೆ 


ಎ.ವಿ. ರಾಮನಾಥನ್‌ ಅವರು ಕೋಲಾರ ಜಿಲ್ಲೆಯಲ್ಲಿ 
ಡೆಪ್ಯಟಿ ಕಮೀಷನರ್‌ ಆಗಿದ್ದರು. ಅವರೊಡನೆ 
ನಾಲ್ಕಾರು ಗ್ರಾಮಗಳನ್ನು ಸುತ್ತಿ ಬಂದ ಜಯಲಕ್ಷ್ಮಿ 
ಯವರ ಮನಸ್ಸು ನಮ್ಮ ನಾಡ ಗ್ರಾಮಗಳ ಶೋಚ 
ನೀಯ. ಸ್ಥಿತಿಯತ್ತ ಮಿಡಿಯಿತು. ಅವರ ಗ್ರಾಮೋ 
ದ್ವಾರದ ಕನಸು ಈ ಕಾದಂಬರಿಯಾಗಿ ಹೊರಬಿತ್ತು. ಕತೆ 
ರತ್ನಪ್ರರವಂಬ ಹಳ್ಳಿಯಲ್ಲಿ ಆರಂಭವಾಗುತ್ತದೆ. ಕಸ, 
ರ್ಕ [5 
ಸರು, ಸೆಗಣಿ, ಸೊಳೆ ನೊಣಗಳು ತುಂಬಿದ ಕೊಳಕು. 
ಹಳ್ಳಿ ರತ್ನಪುರ. ಆದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ 
ರಾಮಚಂದ್ರ ಮೈಸೂರಿನಲ್ಲಿ ಎಂ.ಎ. ಮುಗಿಸಿ ಹಳ್ಳಿಗೆ 


ಸದಾ ಬರೆಯುತ್ತಾ ಕಂಳಿತ ತಾಯಿಯ 
ಮೇಲೆ ದೂರು ಹೊತ್ತು ಬಂದಾಗ ಮಗ 
ಮುಕಂಂದನಿಗೆ ತಂಜಿ ಕೊಡುತ್ತಿದ್ದ 
ಉತ್ತರವೂ ಚಿನ್ನಿತ್ತು--"ಸದಾ ನಾವು ನಿನ್ನ 
ಬೆನ್ನ ಹಿಂದೆ ಇರಬಾರದು. ಮಕ್ಕಳು ನೋಡಿ 
ಕಲೀಬೇಕು, ಮಾಡಿ ಕಲೀಬೇಕು, ಹೇಳಿ 
ಹೇಳಿ ಕಲಿಯೋದಲ್ಲ' ಎನ್ನುತ್ತಿದ್ದರು. 
ಪತ್ನಿಯ ಬರಹದ ಬಗ್ಗೆ ಅಭಿಮಾನನನ್ನೇ 
ಹೊತ್ತ ಪತಿಯ ಕಾರಣನಾಗಿ ಜಯಲಕ್ಷ್ಮಿ 
ಯವರಿಗೆ ತನ್ಮು ಬರಹದಲ್ಲಿ ಮಗ್ನರಾಗು 
ವುದು ಅಷ್ಟು ಕಷ್ಟವಿರಲಿಲ್ಲ. ತಾವು ಸ್ಹತಃ 
ದೊಡ್ಡ ಹುದ್ದೆ ಯಲ್ಲಿದ್ದ ರೂ, ಶ್ರೀನಿನಾಸನ್‌ 
ಅನರನ್ನು "ಬರೆಯೋ ಜಯಲ ಯಜ 
ಮಾನ್ರು' ಎಂದು ಗುರುತಿಸುವವರಿದ್ದರು. 


ಹಿಂತಿರುಗುತ್ತಾನೆ. ತಂದೆ-ತಾಯಿಯ ಆಸೆಯಂತೆ 
ಎಂ.ಸಿ.ಎಸ್‌. ಪರೀಕ್ಷೆ ಮುಗಿಸಿ ದೊಡ್ಡ ಹುದ್ದೆ ಹಿಡಿದು 
ಸಿರಿವಂತನಾಗುವುದು ಅವನ ಗುರಿಯಾಗಿರಲಿಲ್ಲ. ತನ್ನ 
ಹಳ್ಳಿಯನ್ನು ಉದ್ಭರಿಸುವ ಉದ್ದೇಶದಿಂದ ಹಿಂತಿರುಗಿದ 
ರಾಮಚಂದ್ರ ಹಳ್ಳಿಗರಿಗೆ ಶಿಕ್ಷಣ, ಶುಚಿತ್ವ, ಆರೋಗ್ಯದ 
ಮಹತ್ವವನ್ನು ತಿಳಿಸುತ್ತಾನೆ. ಹತ್ತು ಹಲವು ರಂಗದಲ್ಲಿದ್ದ 
ಸ್ನೇಹಿತರ ಸಹಾಯ ಪಡೆದು ಹಳ್ಳಿಗರಿಗೆ ವ್ಯವಸಾಯದ 
ಸುಧಾರಿತ ವಿಧಾನಗಳು, ಪಶುಪಾಲನೆ, ತೋಟಗಾರಿಕೆ, 
ಕರಕುಶಲಕಲೆ, ಊದುಬತ್ತಿ ತಯಾರಿಕೆಯ ಬಗೆ, ಹೀಗೆ 


ಆರ್ಥಿಕ ಅಭಿವೃದ್ಧಿಯ ಮಾರ್ಗಗಳನ್ನೂ ತೋರಿಸಿ, 
ಗ್ರಾಮೋದ್ಹಾರ ಮಾಡುವ ಕತೆ ಇದು. 


ಅನುಕೂಲಸ್ತರ ಮನೆಯಲ್ಲಿ ಹುಟ್ಟಿ, ಸ್ಥಿ ತಿವಂತರ 
ಮನೆ ಸೇರಿದರೂ, ಜಯಲಕ್ಷ್ಮಿಗೆ ಚಿಕ್ಕಂದಿನಿಂದಲೂ ಬಡ 
ಬಗ್ಗರು, ಖಾಯಿಲೆಯವರು, ವಯೋವ್ತ ೈದ್ಧರು ಎಂದರೆ 
ಮನಕರಗುತ್ತಿತ್ತು. ಅವರ ಈ ಕಳಕಳಿ ಆವರ ಕತೆ- 
ಲೇಖನಗಳಲ್ಲಿ ಅಭಿವ್ಯಕ್ತಿ ಪಡೆಯುತ್ತಿತ್ತು. ಅಷ್ಟೇ ಅಲ್ಲ,. 
ಭಾರತ ಪರತಂತ್ರವಾಗಿದ್ದ ದಿನಗಳವು. ತಂದೆಯವರು 
ಮೈಸೂರು ರಾಜ್ಯದ ಸರಕಾರಿ ನೌಕರರು. ಪತಿಯೂ 
ಹಿಡಿದದ್ದು ಸರಕಾರಿ ಹುದ್ದೆಯನ್ನು. ಹೀಗಾಗಿ ಜಯ 
ಲಕ್ಷ್ಮಿಯವರ ಮನಸ್ಸು ದೇಶದ ಸ್ವಾತಂತ್ರಕ್ಕೆ ತುಡಿ 
ದರೂ, ಮೈಸೂರಿನಲ್ಲಿ ಅವರೆಂದೂ ಪ್ರಕಟವಾಗಿ ಚಳು 
ವಳಿಗೆ ಧುಮುಕಿದವರಲ್ಲ. ಆದರೆ ತಾಯಿಯೊಡನೆ ತಾಯ 
ತವರೂರು ಸೇಲಂಗೆ ಹೋದರೆಂದರೆ, ಆ ತಾತನೊಡನೆ 
ಇಂಡಿಯನ್‌ ಕಾಂಗ್ರೆಸ್‌ ಚಳುವಳಿಗಳಲ್ಲಿ ಇಳಿದು ಬಿಡು 
ತ್ತಿದ್ದರು. ತಮಿಳು ಪತ್ರಿಕೆಗಳಲ್ಲಿ ವಾಂಚಿನಾಥರಂಥಾ 
ಸ್ವಾತಂತ್ರ ಯೋಧರ ತ್ಯಾಗವನ್ನು ಕುರಿತೂ ಬರೆ 
ದಿದ್ದರು. 


1934ರಲ್ಲಿ ಇವರ "ಸುಶೀಲೆ ಅಥವಾ ಶಿಶುಸಂರಕ್ಷಣ” 
ಎಂಬ ಕಿರುಕಾದಂಬರಿ ಹೊರಬಂತು. ಶಿಶುಸಂರಕ್ಷಣೆಯ 
ಆರೋಗ್ಯಕರ ವಿಧಾನಗಳನ್ನು, ವೈಜ್ಞಾನಿಕ ಮಾಹಿತಿ 
ಗಳನ್ನು, ಸರಳ ಭಾಷೆಯಲ್ಲಿ, ಸರಾಗ ಸಂಭಾಷಣೆಯಲ್ಲಿ, 
ಕತೆಯಾಗಿ ಹೆಣೆದ ಬಗೆ ಆಕರ್ಷಕವಾಗಿತ್ತು. ಇಂಥಾ 


ವಿಷಯಗಳ ಹೆಚ್ಚಿನ ಪ್ರಸಾರಕ್ಕೆ ಸಹಾಯಕವಾಯಿತು. 


ಈ ಪುಸ್ತಕವನ್ನು ಮೈಸೂರು ರಾಜ್ಯದ "ಇಂಡಿಯನ್‌ 


ರೆಡ್‌ಕ್ರಾಸ್‌ ಸೊಸೈಟಿ” ಪ್ರಕಟಿಸಿತು. 


ಇವರ ಕತೆ-ಕಾದಂಬರಿಗಳ ಸರಳತೆ, ನೇರತೆ ಅವರಿಗೆ: 
ಬಹಳಷ್ಟು ಓದುಗರನ್ನು ಗಳಿಸಿಕೊಟ್ಟಿದ್ದರೆ ಅಚ್ಚರಿಯಲ್ಲ. 
ಇವರ ಪ್ರೇಮಕತೆಗಳಲ್ಲೂ ಸ್ತ್ರೀಯರ, ಸಮಾಜದ 
ಸುಧಾರಣೆಯ ಕನಸಿದೆ. *ಕುಮುದಿನೀ, ಕೃಪಾಶಂಕರ? 
ಸಣ್ಣ ಕಾದಂಬರಿಯಲ್ಲಿ ತಂದೆ ಸತ್ತ ಕೂಸು ಕೃಪಾಶಂಕರ 
ನನ್ನು ಸುಶೀಲಮ್ಮ ಅತಿ ಕಷ್ಟದಿಂದ ಬೆಳೆಸುತ್ತಾಳೆ. 
ಶ್ರೀಮಂತರ ಮನೆಯೊಂದರಲ್ಲಿ ವಾರಾನ್ನ ಉಂಡು 
ಓದುವ ಕೃಪಾಶಂಕರನಲ್ಲಿ ಪ್ರೀತಿ ಇಟ್ಟು ವಿವಾಹವಾಗುವ 


ಅಚಲ 7 


ಆ ಮನೆಯ ಹುಡುಗಿ ಕುಮುದಿನೀ. ಕತೆಯ ಕೆಲವು 
ಸೂಕ್ಷ್ಮಗಳು ಗಮನ ಸೆಳೆಯುತ್ತವೆ. ಕತೆಯಲ್ಲಿ ಕುಮು 
ದನಿ ಕೃಪಾಶಂಕರನಿಗೆ “ಸೋದರ” ಎಂದು ಆರಂಭಿಸಿ 
ಪತ್ರ ಬರೆಯುತ್ತಾಳೆ. ಆಕಾಲದ ಸಂಪ್ರದಾಯಸ್ಥ ಪರಿಸರ 
ದಲ್ಲಿ ಹೆಣ್ಣೊಂದು ಗಂಡಿಗೆ ಪತ್ರ ಬರೆಯಲು “ಸೋದರ” 
ಪದದ ಸುರಕ್ಷಣೆ ಪಡೆದರೂ, ಕಡೆಗೆ ದುಷ್ಪನ ಕೂಡ 
ತನ್ನ ವಿವಾಹವೇರ್ಪಟ್ಟ ಸಂದರ್ಭ ಬಂದಾಗ ಮನೆ 
ಯಿಂದ ಓಡಿ ಬಂದು ಕೃಪಾಶಂಕರನನ್ನು ಸೇರಿ ತನ್ನ 
ಪ್ರೀತಿಯನ್ನು ಅರುಹಿ ವಿವಾಹವಾಗುವ ದಿಟ್ಟೆ ಕುಮು 
ದಿನಿ. ಜಯಲಕ್ಷ್ಮಿಯವರ ಮಹಿಳಾ ಪ್ರಗತಿಯ. ಕನಸು 
ಗಳು ಅವರ ಬರಹಗಳಲ್ಲಿ ವಾಚ್ಯಪಾಗಿಯಾದರೂ ಅಭಿ 
ವ್ಯಕ್ತಗೊಳ್ಳುತ್ತಿದ್ದವು. `ಕುಮುದಿನಿಯು ತನ್ನ ಪತಿಯು 
"ವರ್ಗವಾಗಿ ಹೋಗುವ ಸ್ಥಳಗಳಲ್ಲೆಲ್ಲಾ ಸ್ತ್ರೀಯರ 
ಉನ್ನತಿಗಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡು 
ತ್ತಿದ್ದಳಲ್ಲದೆ, ಅಲ್ಲಲ್ಲಿ ಸ್ತ್ರೀಸೇವಾ ಸಂಘಗಳು, ಹೆಣ್ಣು 
ಹುಡುಗಿಯರ ಪಾಠಶಾಲೆಗಳು, ಸ್ತ್ರೀಯರ ಪರಸ್ಪರ 
ಸಹಾಯ ಸಂಘಗಳು, ಮುಂತಾದುವುಗಳನ್ನೂ ನಿಯ 
ಮಿಸುತ್ತಿದ್ದಳು'. ಎಂದು ಈ ಕಿರು ಕಾದಂಬರಿ ಕೊನೆ 
ಗೊಳ್ಳುತ್ತದೆ. 


ವೈಯಕ್ತಿಕ ಬದುಕಿನಲ್ಲೂ ಜಯಲಕ್ಷ್ಮಿಯವರು 
ಮಹಿಳಾ ಶಿಕ್ಷಣ, ಪ್ರಗತಿಯನ್ನು ಕುರಿತಂತೆ ಕಳಕಳಿ ಇದ್ದ 
ವರು. ಜಯಲಕ್ಷ್ಮಿಯವರೂ, ಪತಿಗೆ ವರ್ಗವಾಗಿ ಹೋದ 
ಕಡೆಯಲ್ಲೆಲ್ಲಾ, ಶಿವಮೊಗ್ಗ, ಸಾಗರ, ತುಮಕೂರು, 
ಚಿಕ್ಕಮಗಳೂರು, ನಂಜನಗೂಡು, ಹೀಗೆ ಹಲವಾರು 
ಊರುಗಳಲ್ಲಿ ಮಹಿಳಾ ಸಮಾಜಗಳನ್ನು ನಡೆಸಿದರು. 
ಮಹಿಳೆಯರ ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟರು. ಮನೆ 
ಯಲ್ಲೇ ಕುಳಿತ ಮಹಿಳೆಯರಿಗೆ ಹೊರಬರುವ, ಒಂದೆಡೆ 
ಸೇರುವ, ಪರಸ್ಪರ ಹಂಚಿಕೊಳ್ಳುವ, ಹೊಸತನ್ನು ಕಲಿ 
ಯುವ ಅವಕಾಶ ಮಾಡಿಕೊಟ್ಟರು. ಆಗಾಗ್ಗೆ ಕರಕುಶಲ 
ಕಲೆಗಳ ವಸ್ತುಪ್ರದರ್ಶನ-ಮಾರಾಟವನ್ನೂ ಏರ್ಪಡಿಸು 
ತ್ತಿದ್ದರು. 


ಅನೇಕ ಕೃತಿಗಳನ್ನು ಅನುವಾದಿಸಿರುವ ಜಯಲಕ್ಷ್ಮಿ ` 


ಆ 
ಯವರು ನಾಡಿನ ಶ್ರೇಷ್ಠ ಮಹಿಳೆಯರ ಜೀವನ ಚರಿತ್ರೆ 


ಯನ್ನು ಪರಿಚಯಿಸುವ ಸಲುವಾಗಿ ಕಲ್ಕತ್ತೆಯ ಸಮಾಜ 
ಸುಧಾರಕಿ ಸರೋಜ ನಳಿನೀದತ್‌ರವರ ಜೀವನ ಚರಿತ್ರೆ 


8 ಅಚಲ 


ಜಯಲಕ್ಷ್ಮಿಯವರ ಸ್ವತಂತ್ರ ಕೃತಿಗಳು 


ಫ್‌ 
ಕಾದಂಬರಿ ; 
ಗ್ರಾಮೋದ್ಧಾರಕ ರಾಮಚಂದ್ರ 1929 
ಸುಶೀಲೆ ಅಥವಾ ಶಿಶುಸಂರಕ್ಷಣೆ 1934 
ಪರಿಮಳೆ ಮತ್ತು ಸುಲೋಚನ 1935 
ಕುಮುದಿನಿ ಕೃಪಾಶಂಕರ 1936 
ಪುಷ್ಪಹಾರ 1950 
ಪರಿಣಯ 1952 
ಸಣ್ಣ ಕಥಾ ಸಂಕಲನ : 
ಮೊಗ್ಗು 1942 
ಪ್ರತಿಫಲ 1944 
ದೀಪಾವಳಿ 1945 
ಸುಂದರಿಯ ಹಂಬಲ 1950 
ವಾತ್ಸಲ್ಯ 1950 
ಮಿತವೇ ಹಿತ (ಸಣ್ಣ ನಾಟಕಗಳ ಸಂಗ್ರಹ) 1984 
ಆನುವಾಡಿತ ಕೃತಿಗಳು : 
ಸರೋಜ ನಳಿನಿ 1937 
ಕಲಾವಿದನ ತ್ಯಾಗ 1942 
ಚಿನ್ನದ ಬಳೆ 1946 
ಲೋಕಮಾತೆ ಬೇಡೆನ್‌ ಪೊವೆಲ್‌ 1977 
ಶಿಶು ಸಾಹಿತ್ಯ : 
ಮೂರು ಮುತ್ತುಗಳು 1959 
ಮೋಹನ 1963 
ಮಿಠಾಯಿ 1974 
ಐಸ್‌ಕ್ರೀಮ್‌ 1979 
ಪಂಚಾಮೃತ 1984 


ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿ-1972 
ವೈಭವದ ಮನೆ (ಗೃಹಾಲಂಕರಣ ಗ್ರಂಥ) 


[ಜಯಲಕ್ಷ್ಮಿಯವರ ಈ ದೊಡ್ಡ ಪ್ರಮಾಣದ 
ಪ್ರಕಟಿತ ಕೃತಿಗಳು ಯಾರಲ್ಲಾದರೂ ಇದ್ದರೆ ದಯ 
ವಿಟ್ಟು ಅಚಲಾದ ವಿಳಾಸಕ್ಕೆ ಕಳಿಸಿಕೊಡಬೇಕೆಂದು 
ವಿನಂತಿಸುತ್ತೇವೆ. — Aೆಂ.] 


ಯನ್ನು ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿ 
ದರು. ಹಾಗೆಯೇ ಕನ್ನಡದ ಮಹಿಳೆಯರಾದ 
ಆರ್‌. ಕಲ್ಯಾಣಮ್ಮ , ಕೆ.ಡಿ. ರುಕ್ಮಿಣೆಯಮ್ಮ ಮುಂತಾದ 
ವರನ್ನು ತಮಿಳುಪತ್ರಿಕೆಗಳಿಗೆ ಪರಿಚಯ ಮಾಡಿಕೊಟ್ಟರು. 
ಕನ್ನಡದಿಂದ ತಮಿಳಿಗೆ, ತಮಿಳಿನಿಂದ ಕನ್ನಡಕ್ಕೆ ಅನೇಕ 


ಕೃತಿಗಳನ್ನು. ಅನುವಾದಿಸಿದ್ದಾರೆ. ಮಾಸ್ತಿಯವರ 
"ಸುಬ್ಬಣ್ಣ, ಆ. oy ಅವರ (ಸಂಪ oD 
ಬಿಣ ಲ ) 


'ಕಣ್ಣೀರು', "ಮಂಗಳ ಸೂತ್ರ' ಹೀಗೆ ಹಲವು ಹತ್ತು 
" ಕೃತಿಗಳನ್ನು ತಮಿಳಿಗೆ ಅನುವಾದಿಸಿದ್ದಾರೆ. ತಮಿಳಿನ 
ಡಾ| ಪರಸು ಬಾಲಕೃಷ್ಣನ್‌, ಡಾ॥ ಜಿ.ವಿ. ಜಗನ್ನು ಥನ್‌ 
ಕಲ್ಕಿ, ಶ್ರೀನಿವಾಸ ಶಾಸ್ತ್ರಿಗಳು, ಅನುಶ್ಚಮ, ಡಾ|| ಲಕ್ಷ್ಮಿ 
ಗುಹಪ್ರಿಯ್ಕೆ. ಮುಂತಾದವರ ಕೃತಿಗಳನ್ನು ಕನ್ನಡಕ್ಕೆ 
ಅನುವಾದಿಸಿದ್ದಾರೆ. ತಮ್ಮದೇ ಕೆಲವು ಕೃತಿಗಳನ್ನು 
ಹಿಂದಿಗೂ ಭಾಷಾಂತ ಸಿದ್ಧಾರೆ. 


ಪತ್ರಿಕೆಗಳಿಗೆ ಯಥೇಚ್ಛವಾಗಿ ಬರೆಯುತ್ತಿದ್ದ ಜಯ 
ಲಕ್ಷ್ಮಿ ಅವರು ಗೃಹನಿರ್ವಹಣೆ, ಅಡಿಗೆ ವಿಧಾನಗಳು, 
ಆರೋಗ್ಯ ಶಾಸ್ತ್ರ, ಮಕ್ಕಳ ಪೋಷಣೆ ಹೀಗೆ ಹಲವು 
ವಿಷಯಗಳನ್ನು ಕುರಿತು ಲೇಖನಗಳನ್ನು ಬರೆದವರು. 
ಹೊಸ ಬಗೆಯ ಅಡಿಗೆ ವಿಧಾನಗಳನ್ನು ಪ್ರಯೋಗಿಸಿ, 
ಪತ್ರಿಕೆಗಳಿಗೆ ಕಳುಹಿಸುವುದೂ ಅವರ ಹಪ್ಯಾಸವಾಗಿತ್ತು. 
1972ರಲ್ಲಿ ಪ್ರಕಟವಾದ ಇವರ "ವೈಭವದ ಮನೆ? 
ಮನೆಯ ಒಪ್ಪ ಓರಣ, ಗೃಹಾಲಂಕಾರದೊಡನೆ 
ಕುಟುಂಬದ ಆರೋಗ್ಯ, ಆದಾಯ. ವ್ಯಯ, ಮನೆಯ 
ಯಂತ್ರಗಳು ಮುಂತಾದುವನ್ನೂ ವಿವರಿಸುತ್ತದೆ. ಜಯ 
ಲಕ್ಷ್ಮಿಯವರು ಯಾವುದೇ ವಿಷಯವನ್ನು "ಪಠೃಶೈಲಿ 


ಯಲ್ಲಿ ಹೇಳಿದರೆ ಓದುವುದಕ್ಕೆ ಬೇಸರವಾಗಬಹುದೆಂದು 
ಸಂಭಾಷಣೆಯ ಮೂಲಕ, ಹಗುರಾದ ಶೈಲಿಯಲ್ಲಿ ಬರೆವ 
ಕಲೆಯನ್ನು ರೂಢಿಸಿಕೊಂಡವರು. ಅವರ ಸಹಪಾಠಿ 
ಎಂ. ಆರ್‌. ಲಕ್ಷ್ಮಮ್ಮ "ಜಯಲಕ್ಷ್ಮಿ ಸಾಂಪ್ರ 
ದಾಯಿಕ ಓದನ್ನು ಬಿಟ್ಟುಕೊಟ್ಟರೂ, ಬೇರೊಂದು ದಿಶೆ 
ಯಲ್ಲಿ ಅವರ ಅಧ್ಯಯನ, ಅಸ್ಥೆಯಿಂದ, ನಿಷ್ಠೆಯಿಂದ 
ಸಾಗಿತು. ಆ ಅಧ್ಯಯನದ ಫಲ-ಹಲವಾರು ಲೇಖನ 
ಗಳು, ಹಲವಾರು ಹೊತ್ತಿಗೆಗಳು' ಎಂದಿದ್ದಾರೆ. ಜಯ 
ಲಕ್ಷ್ಮಿಯವರ ಈ ಅಧ್ಯಯನದ ಆಸಕ್ತಿ, ವಿಷಯ 
ಪ್ರಧಾನ ಪುಸ್ತಕಗಳಲ್ಲಿ ಎದ್ದು ಕಾಣುತ್ತದೆ. ಇವರ 
"ವೈಭವದ ಮನೆ'ಗೆ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. 
ಮಕ್ಕಳಿಗಾಗಿಯೂ ಜಯಲಕ್ಷ್ಮಯವರು ಬರೆದಿದ್ದಾರೆ. 
ತಮಿಳಿನಲ್ಲಿಯೂ ಅನೇಕ ಕತೆ, ಕಾದಂಬರಿಗಳನ್ನು 
ಪ್ರಕಟಿಸಿದ್ದಾರೆ. ಇಂಗ್ಲಿಷ್‌ ಹಾಗೂ ಹಿಂದಿ ಭಾಷೆಗಳಲ್ಲಿ 
ಲೇಖನಗಳನ್ನು ಪ್ರಕಟಿಸಿದ್ದಾರೆ. 1971ನೇ ಸಾಲಿನ 
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಇವರಿಗೆ. 
ಸಂದಿದೆ. 


ಇಪ್ಪತ್ತರ ದಶಕದಲ್ಲೇ ಬರೆಯಲು ಆರಂಭಿಸಿದ : 
ಜಯಲಕ್ಷ್ಮಿ ಅವರು, ಕನ್ನಡ ಹಾಗೂ ತಮಿಳು ಭಾಷೆ 
ಗಳಲ್ಲಿ ಯಥೇಚ್ಛವಾಗಿ ಬರೆದವರು, ಎರಡೂ ಭಾಷೆಗಳಿಗೆ 
ಭಾಷುಂತರಿಸಿದವರು, ಎರಡೂ ಭಾಷೆಯ ಸಾಹಿತ್ಯವನ್ನು 
ಪರಸ್ಪರರಿಗೆ ಪರಿಚಯಿಸಿದವರು. ಸರಳ ಭಾಷೆಯ ಇವರ 
ಕೃತಿಗಳು ತಮ್ಮ ಉದ್ದೇಶದಲ್ಲಿ ಯಶಸ್ವಿಯಾದವು. 
ವಿಷಯ ಸಂಗ್ರಹ, ವಿಶದವಾದ ನಿರೂಪಣೆಗೆ ಉತ್ತಮ 
ಉದಾಹರಣೆಗಳಾಗಿವೆ. 


ನಿಜವಾದ ನಿಷೇಧಗಳಲ್ಲಿ ವ್ಯಕ್ತಿಗಳನ್ನು ನಿರುತ್ತೇಜನ 
ಗೊಳಿಸುವ ಸಂಗತಿಗಳು ಅಷ್ಟಿಲ್ಲ. ಅದಕ್ಕಿಂತ ಹೆಚ್ಚು 
ಸೂಕ್ಷ್ಮವಾದ ನಿರುತ್ತೇಜನದ ವಿಧಾನಗಳುಂಟು. ವ್ಯಂಗ್ಯ 
ನಗೆ, ಭುಜ ಹಾರಿಸುವುದು "ಸ್ತ್ರೀ ವಿದ್ವಾಂಸ'ಳೆಂದು 
ಗೇಲಿ ಮಾಡುವುದು ಸಂಪೂರ್ಣ ಸ್ತ್ರೀದ್ವೇಷಿ ಧೋರಣೆ 
ಯಿಂದ ವ್ಯಕ್ತಪಡಿಸುವ ತಿರಸ್ಕಾರ ಇಲ್ಲವೆ ಪುರುಷರ 
ಶ್ರೇಷ್ಠತೆಯನ್ನು ತೀರ ಸಹಜವೆಂಬಂತೆ ಭಾವಿಸಿಕೊಳ್ಳು 
ವುದು ಎರಡೂ ಲಿಂಗಜಾತಿಯ ನಡುವಿನ ಸಾಮರ್ಥ್ಯ, 


ರೂಪಲಕ್ಷಣಗಳಲ್ಲಿನ ವೈರುಧ್ಯಗಳಿಗೆ ತೀರಾ ಒತ್ತುಕೊಡು 
ವುದು ಅಥವಾ ಅಸಹಾಯಕರಾಗಿ ಪುರುಷರೊಂದಿಗೆ 
ಸ್ಪರ್ಧಿಸಹೊರಟ "ಬಡ ಚಿಕ್ಕ ಹುಡುಗಿಯರ' ಬಗ್ಗೆ 
ಅನುಗ್ರಾಹಕ ಅನುಕಂಪ ಸೂಚಿಸುವುದು ಇವೆಲ್ಲ ಇದೇ 
ವಿಧಾನಗಳು. 


— ವಯೋ ಲಾಳ್ಗೆ ನ್‌ 


ED'S) 


ಮತಾಂಧರ ಒಡ್ಡು ವ್ಯವಸ್ಥೆಯಲ್ಲಿ ಮಹಿಳ 


೨. ಜಿ. ರಾನುಕಷ 
ವಣ” 


ಈಚಿನ ವರ್ಷಗಳವರೆಗೂ ಒಂದಾಗಿದ್ದ ಯುಗೋ 
ಸ್ಲಾವಿಯಾ ಒಡೆದು ಹೋಳಾದ ನಂತರ ಅಲ್ಲಿ ಧಾರ್ಮಿಕ 
ನಂಬಿಕೆಗಳ ಭಿನ್ನತೆಯಿಂದಾಗಿ ಮಾರಾವಕಾರಿ ಆರಂಭ 
ವಾಗಿದ್ದು ಇನ್ನೂ ಕೊನೆಯಾಗುವ ಸೂಚನೆಗಳಿಲ್ಲ. 
ಕ್ರೊಯೇಶಿಯ, ಬೋಸ್ನ್ಮಿಯ, ಸೆರ್ಬಿಯ, ಇತ್ಯಾದಿ 
ಪ್ರಾಂತ್ಯಗಳಲ್ಲಿ ಅಂತರ್ಯುದ್ಧವು ಹಲವರನ್ನು ಆಹುತಿ 
ತೆಗೆದುಕೊಂಡಿದೆ, ಆಸ್ತಿಪಾಸ್ತಿ ಸುಟ್ಟು ಬೂದಿಯಾಗಿದೆ, 
ಹೆಂಗಸರು- ಮಕ್ಕಳು ಎನ್ನದೆ ಎಲ್ಲರ ಮೇಲೂ ಅಮಾ 
ನುಷ ಹಲ್ಲೆ ನಡೆದಿದೆ. “ಸಮಾಜವಾದದ ಬಂಧನದಿಂದ” 
ವಿಮುಕ್ತರಾದವರ ನವನಾಗರಿಕತೆ, ಷ್ವಾತಂತ್ರ್ಯ, ಮಾನ 
ವೀಯ ಹಕ್ಕುಗಳು ಇವನ್ನೆಲ್ಲಾ ವಿಜೃಂಭಣೆಯ ಹಂತ 
ದಲ್ಲಿ ನೋಡಲು ಅಲ್ಲಿಗೆ ಹೋಗಬೇಕೋ ಏನೋ ! 


ಬೋಸ್ನಿಯ- ಹರ್ಜಗೋವಿನ ಪಾಂತ್ರ್ಯದಲ್ಲಿ ಮಹಿಳೆ 
ಯರ ಮೇಲೆ ನಡೆದಿರುವ ದೌರ್ಜನ್ಯಗಳಿಗೆ ಲೆಕ್ಕವಿಲ್ಲ. 
ಎಷ್ಟೋ ಮಂದಿ ನರ-ರಾಕ್ಷಸರ ಲೈಂಗಿಕ ಬೀಭತ್ಕ ತೆಗೆ 
ಚಿಕ್ಕವರು ಮತ್ತು ದೊಡ್ಡವರು ಗುರಿಯಾಗಿದ್ದಾರೆ. 
ಇಂತಹವರನ್ನುದ್ದೇಶಿಸಿ ರೋಮನ್‌ ಕ್ಯಾಥೊಲಿಕ್‌ 
ಚರ್ಚಿನ ಮಹಾಗುರು ಪೋಪ್‌ ಪಾಲ್‌ ಒಂದು ಧಾರ್ಮಿಕ- 
ನೈಶಿಕ ಕರೆ ನೀಡಿದ್ದು ಇದೇ ಮಾರ್ಚ್‌ ತಿಂಗಳಲ್ಲಿ ವರದಿ 
ಯಾಗಿತ್ತು. ಆ ಕರೆಯ ಹಿಂದೆ ಸಾಂತ್ವನದ ಭಾವ 
ವಿದೆಯೋ ಕ್ರೌರ್ಯ ಮತ್ತು ಮೌಢ್ಯಗಳ ಪರಾಕಾಷ್ಠೆ 
ಇದೆಯೋ ನಾವು ತೀವರ್ವ್ವಾನಿಸಬೇಕು ಮತ್ತು ಅದರಿಂದ 
ಸೂಕ್ತ ಮಾರ್ಗದರ್ಶನ “ಪಡೆಯಬೇಕು. ಮಹಾಗುರು 
ಗಳು ಹೇಳಿದ್ದಿದು : ಯುದ್ಧದ ಈ ಕೆಟ್ಟ ಸನ್ನಿವೇಶ 
ದಲ್ಲಿ ಅನೈತಿಕ ಕಾರ್ಯಾಚರಣೆಗಳು ನಡೆದಿವೆ. ಮಹಿಳೆ 
ಯರ ಮೇಲೆ ಅತ್ಯಾಚಾರ ನಡೆದಿದೆ. ಆದರೆ ಅವರಿಗೆ 
ನಾನು ಎಚ್ಚರವಿರಬೇಕೆಂದು . ನಿರ್ದೇಶಿಸುತ್ತಿದ್ದೇನೆ. 
ಆವರು ಯಾರೂ ಈ ಅತ್ಯಾಚಾರದಿಂದಾಗಿ ಗರ್ಭಪಾತ 
ಮಾಡಿಸಿಕೊಳ್ಳಕೂಡದು.” 


10 ಅಚಲ 


ಇದು ಬದುಕಿರುವ ಮತ್ತು ಬದುಕಿಗೆ ಬರಲಿರುವವರ 
ಬಗ್ಗೆ ಪ್ರೀತಿಯೋ ಅಥವಾ ಡಾಂಭಿಕ ಅಧಿಕಾರದ 
ಕುರುಡೋ ತಿಳಿಯುವುದಿಲ್ಲ. ಅಂತರ್ಯುದ್ಧಕ್ಕೆ ಪ್ರೇರಣೆ 
ನೀಡಿದವ ಬಗ್ಗೆ ಒಂ೯ಂ  ಖಂಡನೆಯ. ಮಾತಿಲ್ಲ, 
ಸೌಹಾರ್ದತೆಗಾಗಿ ಏನು ಕ್ರಮ ಕೈಗೊಳ್ಳಬೇಕೆಂಬ 
ಸೂಚನೆ ಇಲ್ಲ, ದೌರ್ಜನ್ಯಕ್ಕೊಳಗಾಗುವವರ ಪರವಾದ 
ಒಂದು ಸೌಜನ್ಯದ ಕ್ರಿಯೆಯಿಲ್ಲ, ಕೇವಲ ಅರ್ಥರಹಿತ 
ದರ್ಪದ ಧಾರ್ಮಿಕ ನಿರ್ದೇಶನ ಮಾತ್ರ ಇಲ್ಲಿದೆ. ಇವರು 


ಮಹಾತ್ಮ ಜೀಸಸ್‌ ಕ್ರೈಸ್ಟ್‌ನ ಸಂಪ್ರದಾಯದವರಂತೆ ! 


ಒಂದು ಚೆಂತನೆ 


ಆತನ ಹೃದಯವಂತಿಕೆಯ ಲವಕೇಶವೂ ಇಲ್ಲದ ಈ 
ಧರ್ಮಗುರುಗಳು ಮಹಿಳೆಯ ಸ್ಥಾನ ಮತ್ತು ಕರ್ತವ್ಯದ 
ಬಗ್ಗೆ ಉದ್ಗರಿಸುವುದು ತಲೆತಗ್ಗಿಸುವ ಪ್ರಸಂಗ, ಈ 
ಗುರುಗಳ ಆಣತಿಯಂತೆಯೇ ಹಲ್ಲೆಗೊಳಗಾದ ಮಹಿಳೆ 
ನಡೆದುಕೊಳ್ಳುತ್ತಾಳೆಂದು ಬ್ರಮಿಸುವುದು ಬೇಡ. 


ಆ ಧರ್ಮಗುರುವನ್ನು ಮೊರಿಸುವ ಧರ್ಮಗುರು 
ಗಳು ಇಂದಿನ ಭಾರತದಲ್ಲಿ ಆಡಳಿತ ಸೂತ್ರ ತಮ್ಮ ಕೈಗೆ 
ತೆಗೆದುಕೊಳ್ಳಲು ಶ್ರೀ ರಾಮಚಂದ್ರನ ಕ್ಷ 
ಬಯಸುತ್ತಿದ್ದಾರೆ. ಅವರು ತಮ್ಮದೇ ಆದ ಒಂದು 
ಧರ್ಮ ಸಂಸತ್ತನ್ನು ಸ್ಥಾಪಿಸಿಕೊಂಡಿದ್ದಾರೆ. ಮುಂದಿನ 
ದಿನಗಳಲ್ಲಿ ಈ ಸಂಸಶ್ತೇ ನಮಗೆ ಸಂವಿಧಾನವನ್ನು 
ರೂಪಿಸಿಕೊಡುತ್ತದಂತೆ ! ಮಹಿಳೆಯರು ಮತ್ತು 
ಮಹಿಳಾ ಸ್ವಾತಂತ್ರ್ಯದ ಅಭೀಪ್ಸೆ ಇರುವವರು ಇದನ್ನು 
ವಿಶೇಷವಾಗಿ ಗಮನಿಸಜೀಕು. ಏಕೆಂದರೆ ಈ ಧರ್ಮ 
ಸಂಸತ್ತು: ಮನುಸಂಹಿತೆಯ ವಕಾದರಿ ಇಟ್ಟುಕೊಂಡು 
ನಾಗರಿಕ ಕಾಯಿದೆಗಳನ್ನು ರೂಪಿಸುತ್ತದಂತೆ. ಉಮಾ 
ಭಾರತಿ, ಗ್ವಾಲಿಯರ್‌ ಮಾತೆ, ಸಾಧ್ವಿ ಖುತಂಭರಾ, 


ಇತ್ಯಾದಿಗಳನ್ನು ಬಿಟ್ಟು ಬೇರೆ ಮಹಿಳೆಯರು ಸಂಸತ್ತಿನ 
ಆದೇಶದಂತೆ ಮನೆಗಳಲ್ಲಿ ಸೀಶೆ. ಸಾವಿಶ್ರಿಯರಂತೆ 
ಕಂಗೊಳಿಸಿ, ಮಕ್ಕಳನ್ನು ಹೆತ್ತು (ಸಾವಿತ್ರಿಗೆ ಎಷ್ಟು 
ಮಕ್ಕಳೋ ಪ್ರಸ್ತುತ ಲೇಖಕನಿಗೆ ಗೊತ್ತಿಲ್ಲ) ಆಡಿಗೆ 
ಮನೆಯನ್ನು ಶೃಂಗರಿಸಿ, ಪತಿಸೇವಾಪರಾಯಣರಾಗಿ 
ಭಾರತೀಯ ಸಂಸ್ಕೃತಿಯನ್ನು ಎಪ್ತಿ ಹಿಡಿಯಬೇಕಂತೆ. 
ಇದಕ್ಕೆ ಶ್ರೀರಾಮಚಂದ್ರನೇ ಸ್ವತಃ ಪ್ರೇರಣೆ ನೀಡುತ್ತಾ 
ನಂತೆ! 


ಧಾರ್ಮಿಕ ಮೂಲಭೂತವಾದಿತನವು ಎಲ್ಲ ಕ್ಷೇತ್ರ 
ಗಳನ್ನೂ ಆವರಿಸಿ ಪಿಡುಗನ್ನು ಸಾರ್ವತ್ರಿಕಗೊಳಿಸುತ್ತದೆ. 
ಅದು ಯಾವ ಧರ್ಮದ ಮೌಢ್ಯವೆಂದು ಭಿನೈಸಬೇಕಾಗಿಲ್ಲ 
ಏಕೆಂದರೆ ಅವುಗಳ ಲಕ್ಷಣ ಸಮಾನವಾದದ್ದು . ಮೇಲು. 
ಕೀಳು ಎಂಬುದಕ್ಕೆ ಧರ್ಮಶಾಸ್ತ್ರದ ಬೆಂಬಲ ಇಡೆಯು 
ವುದು ಆ ಶ್ರೇಣೀಕೃತ ಸಮಾಜವನ್ನು ಹಸನುಗೊಳಿಸಂವು 
ದಿಲ್ಲ. ಏಕೆ ಆತ ಮೇಲು, ಈಕೆ ಕೀಳು ಎಂಬ ಪ್ರಶ್ನೆ 
ಮೂಲಭೂತವಾದಿಶನದ ಮುಂದೆ ಅಪ್ರಸ್ತುತ ! 


ಧರ್ಮಸಂಸತ್ತಿನ ಮಾಫಿಯಾ - ಗುರುಗಳಿಗೆ 
ಸಮರ್ಥನೆ ನೀಡುವ ರೀತಿಯಲ್ಲಿ ರಾಷ್ಟ್ರದ ಅಧಿಕಾರಕ್ಕೆ 
ತಾನೂ ಅರ್ಹವೆಂದು ಘೋಷಿಸಿಕೊಂಡಿರುವ ಒಂದು 
ರಾಜಕೀಯ ಪಕ್ಷವಾದ “ಭಾರತೀಯ ಜನತಾ ಪಕ್ಷ” 
ಕೆಲಸ ಮಾಡುತ್ತಿದೆ. ಹಿನ್ನೆಡೆಯಿಂದ ಮುನ್ನಡೆ ಸಾಧಿಸ 
ಬಹುದೆಂದು ನಂಬಿರುವ ಈ ಪಕ್ಷ ತನ್ನದೇ ಪಕ್ಷದ 
ಮಹಿಳಾ ವಿಭಾಗವೊಂದನ್ನಿಟ್ಟುಕೊಂಡಿದೆ. ಅದರ 
ಅಧ್ಯಕ್ಷೆ ಅದೆಂಥದೋ ಸಿಹ್ನ ಎಂಬಾಕೆ. ಅವರು ಈಚೆಗೆ 
ಮಾತಿನ ಮುತ್ತು ಉದುರಿಸಿದ್ದಾರೆ. ("ಸುಧಾ ವಾರ 
ಪತ್ರಿಕೆಯಲ್ಲಿ ಆ ಮುತ್ತುಗಳಲ್ಲಿ ಕೆಲವನ್ನು ಹಿಡಿದಿಡ 
ಲಾಗಿತ್ತು) ಅವರ ಪ್ರಕಾರ ಹೆಣ್ಣಿನ ಅಸಹನೆಯು ಗಂಡಿನ 
ದರ್ಪಕ್ಕೆ ಕಾರಣವಂತೆ. ಮಹಿಳೆಯು ಪುರುಷನನ್ನು ಸರಿ 
ಯಾಗಿ ಅರ್ಥ ಮಾಡಿಕೊಂಡು ಜಾಣ್ಮೆ- ತಾಳ್ಮೆಗಳಿಂದ 
ವರ್ತಿಸಿದರೆ ಎಲ್ಲಾ ಸುಸೂತ್ರವಾಗಿ ನಡೆಯುತ್ತದಂತೆ. 
ಹೆಣ್ಣು ತನಗೆ ತಾನೇ ಮಾರಕವಾಗುವಂತೆ ಅನ್ಯದೇಶ 
ಗಳಿಂದ ಅನಿಷ್ಟವಾದ ಭಾವನೆಗಳನ್ನು ಎರವಲು ಪಡೆದು 
ಕೊಂಡಿದ್ದಾಳಂತೆ ಇತ್ಯಾದಿ, ಇತ್ಯಾದಿ. 


ಪೋಪ್‌. ಇಮಾಂ- ಧರ್ಮಸಂಸತ್ತು - ಭಾ.ಜ.ಪ. - 
ಮಹಿಳಾ ವಿಭಾಗದ ಅಧ್ಯಕ್ಷೆ ಸಿನ್ಹಾ, ಇವೆಲ್ಲಾ ಒಂದೇ 


“ಕಿವ 


ಕುಂಡಕ್ಕೆ ಸೇರಿದ ಜ್ಞಾ ಸ್ವಲೆಗಳು. ಆ ಜ್ವಾಲೆಯಲ್ಲಿ ಸುಟು ¥ 
ಕೊಂಡು ಮಹಿಳೆ ಶುಭ್ರಳಾಗಬೇಕು, ಸುಸಂಸ್ಕೃತಳಾಗ 
ಬೇಕು. ಅಧೀನಳಾಗಿರುವಾಗ ಅವಳು ಅನುಭವಿಸುವ 
ಸ್ವಾತಂತ್ರ್ಯ ಅನನ್ಯವಾದುದು, ಎಂದು ಹೆಮ್ಮೆ ಪಡ 
ಬೇಕು. 

ಮೂಲಭೂತವಾದಿತನವು ಯಾವ ಪ್ರಕಾರದ್ದೇ 
ಆಗಿರಲಿ ಅದರಲ್ಲಿ ಹಿಟ್ಲರನ ಆಕಾಂಕ್ಷೆ ತುಂಬಿರುತ್ತದೆ. 
ಅವನು ಜರ್ಮನಿಯ ಮಹಿಳೆಯರಿಗೆ ನೀಡಿದ ಉದಾತ್ತ, 
ಸಂದೇಶವೆಂದರೆ ಮೂರು *ಕೆ'ಗಳ ಪಾಲನೆ-ಪೋಷಣೆ, 
ಕರ್ಕ್‌ (ಚರ್ಚು-ಧರ್ಮಸಂಸ್ಥೆ ). ಕಿಂದರ್‌ (ಮಕ್ಕಳನ್ನು 
ಹೆತ್ತು ರಾಷ್ಟ್ರವನ್ನು ಸಲಹುವುದು), ಮತ್ತು ಕಿಚನ್‌ 
(ಅಡಿಗೆ ಮನೆಯ ದಾಸ್ಯ). ಮುಂದೆ ಹೋಗುವುದು 
ಎಂದರೆ ಹಿಂದಕ್ಕೆ ಹೋಗುವುದು ಎಂಬುವವರಿಗೆ ಇದು 
ಮಾನ್ಯ. ಥ್ರಿ 


ಒಮ್ಮೆ ಮಹಿಳೆಯರು ಪರಿಪೂರ್ಣ ಸಾಮರ್ಥ, 
ಬೆಳೆದ ವ್ಯಕ್ತಿಗಳಾದರೆಂದರೆ ಅವರು ಮತ್ತೆ ಅಧೀನತೆಗೆ 
ಹಿಂದಿರುಗುವುದು ಸಾಧ್ಯವಿಲ್ಲ. ಹಾಗೆ ಹಿಂದಿರುಗುವುದು 
ಸರಿಪಡಿಸಲು ಸಾಧ್ಯವಿಲ್ಲದಂತೆ ವಕಾನವೀಯ ಮೂಲ್ಯದ 
ವಿನಾಶಕ್ಕೆ ಕಾರಣವಾಗುತ್ತದೆ. (ಬದಲಾದ ಮಹಿಳೆಯರ 
ಸ್ಥಿತಿಯಿಂದ ಹುಟ್ಟಿರುವ) ಸಮಸ್ಯೆಗೆ ಪರಿಹಾರ ಹುಡುಕ್ಳ 
ವುದೆಂದರೆ ಸಾಮಾಜಿಕ ಬದಲಾವಣೆಗಳನ್ನೇ ಹಿಂದಕ್ಕೆಳೆ 
ಯುವುದಲ್ಲ. ಮನುಷ್ಯರ ಬದಲಾದ ಪರಿಸ್ಥಿ ತಿಗಳಿಗೆ. 
ತಕ್ಕಂತೆ ಅವರ ಆರ್ಥಿಕ ಅವಶ್ಯಕತೆಗಳನ್ನು ಹೇಗೋ 
ಹಾಗೆಯೇ ಭಾವನಾತ್ಮಕ ಅವಶ್ಯಕತೆಗಳನ್ನೂ ಸಂತೃಪ್ತಿ 
ಗೊಳಿಸಬಲ್ಲ ರೀತಿಯಲ್ಲಿ ಸಾಮಾಜಿಕ ರಚನೆಯಲ್ಲಿ ಹೊಸ 
ಹೊಂದಾಣಿಕೆಯ ವಿಧಾನಗಳನ್ನು ಕಂಡು ಹಿಡಿಯುವುದು. 
ಮತ್ತು ಸಾಮಾಜಿಕ ಬದುಕನ್ನು ಮತ್ತೆ ರಚಿಸುವುದೇ 
ಇದಕ್ಕೆ ಪರಿಹಾರ, 


— ವಯೋಲಾ ತ 5 


ಅಚಲ 11 


ತ 
ಸಿಂದ್ರೆಲ್ಲಾ ಕಾಂಪ್ಲೆಕ್ಸ್‌ 


— ಚಂದ್ರ 


"ನನಗೆ ಆಗ 35 ವರ್ಷ. ಬದುಕಿನ ಅನಿರೀಕ್ಷಿತಗಳು 
ಥಟ್ಟನೆ ನನ್ನೊಳಗಿನ ಅಮಾಯಕತೆಯನ್ನೂ, ಅಸಹಾಯ 
ಕತೆಯನ್ನು ಹೊರಗಟ್ಟಿ ದವು. ಏವಾಹದಾಚೆ ನಿಂತು 
ಹಲವು ವರ್ಷಗಳೇ ಕಳೆದಿತ್ತು. ಮೂವರು ಚಿಕ್ಕ ಮಕ್ಕಳ 
ಜವಾಬ್ದಾರಿ ಹೊತ್ತ ನನ್ನನ್ನು ಬದುಕಿನ ಅನಿವಾರ್ಯತೆ 
ಗಳು ಧಿಡೀರನೆ ಬೆಳೆಸಿದ್ದವು. ನನ್ನೊಳಗಿನ ನನಗೇ ಆರಿ 
ವಿಲ್ಲದ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಕೊಳ್ಳಲು ಸಾಧ್ಯ 
ವಾಗಿತ್ತು. ನನ್ನ ವಿವಾಹವಾದ ಕೆಲವರ್ಷದಲ್ಲೇ ನನ್ನ 
ಪಶಿ ಮಾನಸಿಕ ರೋಗಕ್ಕೀಡಾಗಿ, ಪದೇ ಪದೇ ಆಸ್ಪತ್ರೆಗೆ 
ಸೇರಿಸಬೇಕಾಗುತ್ತಿತ್ತು. ರೋಗದ ನಡುವಿನ ದಿನಗಳಲ್ಲಿ 
ಆತ ಸಣ್ಣ ಪುಟ್ಟ ಕೆಲಸಗಳನ್ನು ಹಿಡಿಯುತ್ತಿದ್ದರೂ, 
ಉಳಿದಂತೆ ಮನೆ, ಮಕ್ಕಳೊಂದಿಗೆ ಆತನ ಸಂಪೂರ್ಣ 
ಹೊಣೆ ನನ್ನ ಮೇಲಿತ್ತು. ನನ್ನ ಬಗ್ಗೆ ನನಗೇ ತೀವ್ರ 
ಅನುಕಂಪ ಮೂಡಿದ ದಿನಗಳವು. ಒಂದು ವರ್ಷ, 
ಕೇವಲ ಒಂದು ವರ್ಷ "ಮಡದಿ'ಯ ಸುಭದ್ರದ ಸುಖೀ 
ಜೀವನವನ್ನು ಅನುಭೆವಿಸಿದ್ದೆ. ಮತ್ತೆ ಕೆಲವೇ ವರ್ಷಗಳು, 
ಮೂವರು ಮಕ್ಕಳ ಏಕಾಂಗಿ ತಾಯಿ ನಾನು. ನನ್ನ 
ಮೇಲೆ ಅವಲಂಬಿತ ಸಣ್ಣ ಮಕ್ಕಳು, ರೋಗಿಷ್ಠ ಗಂಡ! 
ಬದುಕು ನನಗೆಲ್ಲಿ ಸ್ವಾವಲಂಬನೆಯನ್ನು ಕಲಿಸಿತ್ತು ? 


ಇದೀಗ ದುಡಿವ, ಹಣ ಗಳಿಸುವ ಅನಿವಾರ್ಯವಿತ್ತು. 
ನನಗೆ ತಿಳಿದಿದ್ದ ಒಂದೇ ಕಲೆ, ಬರೆಯುವುದು. ಅದನ್ನೇ 
ಬಂಡವಾಳವಾಗಿಸಿ ಬದುಕಹೊರಟೆ. ಎದುರು ನಿಂತ 
ಸವಾಲುಗಳ ಎದುರಿಸುವ ದಿಟ್ಟತನ, ಛಲ ಮೂಡಿತು. 
ಬರಹದಲ್ಲಿ ಮುಂದುವರೆದೆ. ಗಂಟೆಗಟ್ಟಲೆ ಕೂತು ಬರೆದೆ, 
ಒಂದರ ಹಿಂದೊಂದು ಬರೆದೆ. ಸಂಪಾದಕರ, ಪ್ರಕಾಶಕರ 
ಸಮಯದ ಗಡುವನ್ನು ದಾಟದೆ ಬರೆದೇ ಬರೆದೆ. 


ಒಂಭತ್ತು ವರ್ಷಗಳ ಅನಾರೋಗ್ಯದ ನಂತರ ನನ್ನ 
ಗಂಡ ತೀರಿಕೊಂಡ. 1975, ನಾಲ್ಕು ವರ್ಷಗಳ ಏಕಾಂಗಿ 
ಹೋರಾಟದ ನಂತರ, ಮಕ್ಕಳನ್ನು ಕಟ್ಟಿಕೊಂಡು 


12 ಅಚಲ 


ನ್ಯೂಯಾರ್ಕ್‌ ತೊರೆದು, ಹಡ್ಸನ್‌ ಕಣಿವೆಗೆ ಬಂದೆ. ನನ್ನ 
ಕನಸಿನ ಸಂಗಾತಿ ಮತ್ತೆ ಸಿಕ್ಕಿದ್ದ--ಆತ ಲೊವೆಲ್‌. 
ವಿಶಾಲವಾದ ಮನೆ, ಹೂತೋಟ. ಇದೀಗ ನನ್ನ ಬರ 
ವಣಿಗೆ ಮುಂದುವರೆಸುವುದು ಕಷ್ಟವೇ ಇರಲಿಲ್ಲ. 


ಆದರೆ ಹಾಗಾಗಲಿಲ್ಲ. ತಟ್ಟನೆ ನೂ ಬದಲಾಗಿದ್ದೆ. 
ಒರಗಲೊಂದು ಹೆಗಲು ದೊರೆತೊಡನೆ, ತಲೆಯಾಣಿಸಲು 
ಗಂಡಿನ ಆಸರೆ ಸಿಕ್ಕೊಡನೆ ನನ್ನ ಮಹತ್ವಾಕಾಂಕ್ಷೆಗಳೆಲ್ಲ 
ಜರ್ರನೆ. ಜಾರಿದ್ದವು. ಯಾವುದೇ ಪ್ರಜ್ಞಾಪೂರ್ವಕ 
ನಿರ್ಧಾರವಿಲ್ದದೆಯೇ ನನ್ನ ಬದುಕು ದಿಢೀರನೆ ಬದ 
ಲಾಯಿತು. ಇದೀಗ ಗಂಟೆಗಟ್ಟಲೆ ರುಚಿ ರುಚಿಯಾಗಿ 
ಭಕ್ಷ್ಯಗಳನ್ನು ತಯಾರಿಸುವುದೇ ಕೆಲಸವಾಯಿತು. ಇಲ್ಲಿಗೆ 
ಬಂದ ಆರು ತಿಂಗಳಲ್ಲಿ ಹತ್ತು ಪೌಂಡ್‌ ತೂಕ ಏರಿದ್ದೆ ! 
ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಗಂಟೆಗಟ್ಟಲೆ ತೊಡ 
ಗಿದೆ. ರಾತ್ರಿ ನಿದ್ರೆಯಲ್ಲಿ ಕನಸುಗಳಿರಲಿಲ್ಲ. ಬೆಳಿಗ್ಗೆ ಏಳು 
ವುದಕ್ಕೂ ಆಲಸ್ಯ. ಏಳಲೇ ಬೇಕೆಂದು ಒತ್ತಾಯಿಸುವ 
ಕೆಲಸಗಳಿರಲಿಲ್ಲ. 


ಒಂದು ಪರಿಚಯ 


ನನ್ನ ಈ ವರ್ತನೆ ನನ್ನನ್ನು ಕ್ಷೋಭೆಗೊಳಿಸಬೇಕಿತ್ತು. 
ನನ್ನನ್ನು ನಾನು ಆರ್ಥಿಕವಾಗಿ ನೋಡಿಕೊಳ್ಳಬಲ್ಲ 
ಸಾಮರ್ಥ್ಯ ನನ್ನಲ್ಲಿತ್ತು. ಕಳೆದ ಎಷ್ಟೋ ವರ್ಷಗಳು 
ನನ್ನ ಕಾಲ ಮೇಲೆ ನಾನು ನಿಂತವಳು ಥಟ್ಟನೆ “ಪ್ಯಾರ 
ಲೈಸ್‌' ಆಗಿದ್ದೆ. ಮನೆ ವೆಚ್ಚ, ಬಾಡಿಗೆ, ನೂರೆಂಟು 
ಬಿಲ್ಲುಗಳು, ಆಸ್ಪತ್ರೆ ಖರ್ಚು ಎಲ್ಲವನ್ನೂ ವರ್ಷಗಟ್ಟಲೆ 
ನಿಭಾಯಿಸಿದ್ದ ನನಗೆ ಈಗ, ನನ್ನ ಸಾಮರ್ಥ್ಯದ ಬಗ್ಗೆ 
ಅನುವಾಾನಗಳೆದ್ದವು. ಹೆಣ್ಣು ಮಕ್ಕಳಿಗೆ ಅವರ 
ಯೋಗ್ಯತೆಯ ಅರಿವನ್ನೆಲ್ಲಿ ಮೂಡಿಸಿರುತ್ತಾರೆ ? 


ಇದೀಗ ಗಂಟೆಗಟ್ಟ ಲೆ 
ಮನೆಯ 


ಅಡಿಗೆಯಲ್ಲಿ ತೊಡಗಿದೆ, 
ಅಂಗುಲ ಅಂಗುಲವನ್ನು ಮುಟ್ಟಿ ] ಓರಣ 


ರಾತ್ರಿ ಲೊವೆಲ್ಲನ ಹಸ್ತಪ್ರತಿಯ 


ಹಮೊಲಿತೆ ನ್‌ 


ಮಾಡುತ್ತಾ ಕಳೆದೆ. 

ಟೈಪ್‌ ಮಾಡುತ್ತಾ ಕುಳಿತೆ. ಹತ್ತು ಹ 
ವನ್ನು ವೃತ್ತಿ ಮಾಡಿಕೊಂಡಿದ್ದ. ನನಗೆ, ಬರೆಯುವುದ 
ಕೈಂತ ನನ್ನವನ ಪ್ರತಿಯನ್ನು ಟೈಪ್‌ ಮಾಡುವುದು 
ಪರಮ ಕರ್ತವ್ಯವಾಗಿ ಕಂಡಿತು. ಆಥವಾ ಬರೆಯುವುದ 
ಡುವುದು ಆರಾಮಿತ್ತು. ಸುಭದ್ರ 
. ಹೀಗೇ ದಿನ, ತಿಂಗಳು ಕಳೆದವು. ಒಮ್ಮೊಮ್ಮೆ 
ಬರೆಯೋಣ ಎಂದು ಕುಳಿತವಳು "ಉಹುಂ ನನಗೆ ಬರೆ 
ಯಲು ಆಗೊಲ್ಲ. ನನ್ನ ಅದೃಷ್ಟ ಸರಿ ಇಲ್ಲ' ಎಂದು 
ಇದು ಅದೃಷ್ಟದ ಪ್ರಶ್ನೆಯಾಗಿರ 


ಲಿಲ್ಲ. ನನ್ನ ಅರಿವೇ ಇಲ್ಲದೆ ನನ್ನ ಬಗ್ಗೆ ನನಗೆ ಆತ್ಮ 
ಸಸ ಬಾ ನಾನ ಕಳೆದು ಹೋಗಿತ್ತು. ಇದೀಗ ನನ್ನ 
ಬದುಕಿನ ರ್ಧಾರಗಳು ನನ್ನದಾಗಿರಲಿಲ್ಲ. ಎಲ್ಲಕ್ಕೂ 
ಲೊವೆಲ್ಲನ ಅಪ್ಪಣೆ. ಅನುಮತಿಗೆ ಕಾಯುತ್ತಿದ್ದೆ. ಅತಿ 
ಸಹಜವಾಗಿ, . ಸರಳವಾಗಿ ಗಂಡಿಗೆ ಸಹಾಯಕಳುಗುವ 


ಹೆಣ್ಣಿನ ಸಾಂಪ್ರದಾಯಿಕ ಪಾತ್ರದೊಳಗೆ ಸಿಕ್ಕಿಬಿದ್ದಿದ್ದ. 
ಮತ್ತೊಬ್ಬರ ಕನಸುಗಳನ್ನು ಟೈಪ್‌ ಮಾಡುತ್ತಾ “ಳಿ 
ತ್ತಿದ್ದ. ನನ್ನ ಅಧೀ ನತಯ ಒಪ್ಪಿಕೊಳ್ಳಲು ಕಾರಣ 
ಎತ್ತು, ಸ್ವತಂತ್ರ ಅಸ್ಥಿತ್ವ ಪಡೆಯುವ ಶ್ರಮವನ್ನು ತಡೆ 
ಗಟ್ಟುವ "ಅಲಸ್ಯವಿತ್ತು. ಈ ಬದುಕು ಆರಾಮಿತ್ತು. 
ಹೊರಜಗತ್ತಿನ ದುಡಿತದ ಅಡ್ಡಿಗಳು, ಆತಂಕಗಳು, 
ಒತ್ತಡಗಳು ಇರಲಿಲ್ಲ. 


ಆದರೆ ಲೊವೆಲ್‌ ಬಹಳ ದಿನ ನನ್ನ "ರಕ್ಷಕ'ನ ಪ ಪಾತ್ರ 
ದಲ್ಲಿ ಖುಷಿ ಪಡಲಿಲ್ಲ. ಎಲ್ಲೋ ಈ ಸಂಬಂಧದ ಸಮೀ 
ಕರಣದ ಅಸಮತೋಲನ ರಾಚಿತ್ತು. ಒಂದು ದಿನ 
ಹೇಳಿದ "ನಿನ್ನನ್ನು, ನಿನ್ನ ಮೂರು ಮಕ್ಕಳನ್ನು 
ನಾನೊಬ್ಬನೇ ಸಾಕುತ್ತಿದ್ದೇನೆ. ನೀ ಆರಾಮ ಕೈಚೆಲ್ಲಿ, 
ಕಾಲು ಚಾಚಿ ಕುಳಿತಿರುವೆ” ಆಂದು ಬಿಟ ್ಸಿ. ಥಟ್ಟನೆ ನನಗೆ 
ಎಲ್ಲಿಲ್ಲದ ಕೋಪ, ಅಸಮಾಧಾನ, ಅವನ ಮನೆಯನ್ನು 
ನಾನು ಒಪ್ಪವಾಗಿ ಓರಣವಾಗಿ ಇಡುತ್ತಿಲ್ಲವೆ ? ಬೆಳಿಗ್ಗೆ - 
ಸಂಜೆ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸುತ್ತಿಲ್ಲವೆ ? 
ಮನೆಯ ಈ ಕತ್ತೆ ಚಾಕರಿಗಳನ್ನೆಲ್ಲ ಮಾಡುತ್ತಿಲ್ಲವೆ ? 
ಕೋಪದಿಂದ. ಬಸುಗುಟ್ಟಿದೆ. ಆದರೆಲ್ಲೋ ನನ್ನ ಒಳ 
ಮನಸ್ಸಿಗೆ ಗೊತ್ತಿತ್ತು "ಈ ಕತ್ತೆಚಾಕರಿ ಸುರಕ್ಷಿತವಿದೆ, 
ಇದು ನನ್ನ ಆಯ್ಕೆಯಾಗಿದೆ ಎಂದು. 


ಮೂಟ್ಟ ಮೂದಲಿಗೆ ಕುಳಿತು ಯೋಚಿಸಿದೆ. ನನ್ನ 
ಭೀತಿಯಾದರೂ ಏನು, ಎಂಥಹುದು? ಈ 
ಸ್ವಾತಂತ್ರ್ಯದ ಭೀತಿ ! ಬರೆಯದ, ದುಡಿಯದ ಈ ದಿನ 
ಗಳು ಆರಾಮಿದ್ದರೂ ಎಲ್ಲಿಯೋ ನನ್ನ ಆತ್ಮವಿಶ್ವಾಸ 
ಪನ್ನು, ಆತ್ಮಗೌರವವನ್ನು ಕುಗಿ ಸಿಬಿಟ್ಟಿವೆ. ನನ್ನನ್ನು 


ಊಹಿಸಿದ್ದೆ, ಆಷ್ಟೇ ಅಲ್ಲ ಅವನತ್ತ ನನ್ನ ನಿರೀಕ್ಷೆಳ್ಳೂ 
ಹೆಚ್ಚದ್ದವು, ಅವ ನನ್ನನ್ನು ರಕ್ಷಿಸಬೇಕೆಂದು ಡಕ್ಕಿನಂತೆ 
ಬಯಸಿದ್ದೆ ಮತ್ತೆ ನನ್ನ ಬದುಕಿಗೆ ನಾನೇ ಜವಾಬ್ದಾರ 
ಳಾಗುವುದು ಬೇಕಿರಲಿಲ್ಲ. ಎಲ್ಲಿಯೋ ನನಗೆ ಸ್ವಾತಂತ್ರ್ಯದ 


ಕಾಲೆಟ್‌ ಡಾಲಿಂಗ್‌ ತನ್ನ ವೈಯಕ್ತಿಕ ಅನು 
ಭವನನ್ನು "ಸಿಂದ್ರೆಲ್ಲಾ ಕಾಂಸ್ಲೆಕ್ಸಿ? ಪುಸ್ತಕ 
ದಲ್ಲಿ ತೆರೆನಿಟ್ಟ ಸೌ ಇದು. ಅತ್ಯ ಧಿಕ ಸಂಖ್ಯೆ 
ಯಲ್ಲಿ ಮಾರಾಟನಾದ ಈ ಪುಸ್ತ ಕ ಮಹಿಳೆ 
ಯರ ಅಂತರಂಗದ ಭೀತಿಯನ್ನು ಗುರುತಿ 
ಸಲು ಪ್ರಯತ್ನಿ ಸಿದೆ. ಮಹಿಳೆಯರ ಮಾನ 
ಸಿಕ ಔನಲಂಬನೆ, ಸ್ಟ್ರಾ ತಂತ್ರ 4ನ ಭಯ 
ನನ್ನು ಕಾಲೆಬ್‌ ಡಾಲೆಂಗ್‌” "ಸಂದ್ರ ಲ್ಲಾ 
ಕಾಂಸ್ಸೆ ಕ್ಸ್‌” ಎಂದಂ ಕರೆದಿದ್ದಾ ಳಿ, 


ನನ್ನಂಥಹ ಈ ಅನಿಸಿಕೆಗಳು, ಭೀತಿಗಳು ನನ್ನೊಬ್ಬ 
ಳಿಗೇ ಮೀಸಲೆ, ಇಲ್ಲ, ಇತರರಿಗೂ ಅನ್ನಿಸಿರಬಹುದೆ. 
ಕುತೂಹಲವಾಯಿತು. ಯಾರೂ ನನ್ನೊಡನೆ. ಇಂಥಾ 
LS ಹಂಚಿಕೊಂಡಿರಲಿಲ್ಲ. ಇದೀಗ ನಾನು 

೦ಚಿಕೊಳ್ಳಲು ನಿರ್ಧರಿಸಿದೆ. ನ್ಯೂಯಾರ್ಕ್‌ 
ನ್ನ ಕತ ಬರೆದೆ. "ಬಿಡುಗಡೆಯಾಜೆಗೆ ; ಅವಲಂಬಿತ 
ಮಹಿಳೆಯ ಅನಿಸಿಕೆಗಳು” ಲೇಖನ ಪ್ರಕಟವಾಯಿತು. 
ಥಟ್ಟನೆ ಅಂಚೆಯಲ್ಲಿ ಬಂದ ಓದುಗರ ಪತ್ರಗಳ ಮಹಾ 
ಎನು ನನ್ನ ಈ ಭಯ ಕ 


ಪೂರ ' 
"ಕಾಂಪ್ಲೆಕ್ಸ್‌'ನಲ್ಲಿ ಒಂಟಿ ಇರಲಿ 


ಟು; 
೧ [sa] 
ಅವಲಂಬಿತರಾಗಿಯೇ ಬೆಳೆಸ ಪರಿ, ಆವಲಂಬನಯನ್ನೇ ಗ್ದ 
ಆದರ್ಶವಾಗಿ ಹಾಡಿ ಹೊ ಗಳಿದ ಪಠಿ ಯಲ್ಲಿ, ಸ್ವಾತಂತ್ರ್ಯ 


ವನ್ನು ಸವಿಯುವುದನ್ನೇ ನಾವು ಕಲಿತಿರಲಿಲ್ಲ.” 


ಎದ ಸಗ್ರಿ ಹೆ 
ಉಖ್ರರ 


ಆಚಲ 13 


ಇತತ 


ಇದು ವಿದೇಶದಲ್ಲಿ ಹ ಸೀಮಿತ ಅನುಭವವಲ್ಲ. ಬಹುಶಃ ಎಲ್ಲ ಮಹಿ ಯರೂ 
ಗೃಹಿಣಿಯರಾಗಲೀ, ಲ್ಲಾ ಕಾಂಪ್ಲೆಕ್ಸ್‌' ಒಂದಿಲ್ಲೊಂದು ಪ್ರಮಾಣದಲ್ಲಿ ಕಾಡು 
ತ್ತ್ವ ದೆ. ಕಾರಣ, Mr ಸವಿಲ್ಲದೆ ಹೆಚ್ಚನ ಎಲ್ಲಾ ಸಮಾಜಗಳು, ಸಂಸ್ಕೃತಿಗಳು ಮಹಿಳೆಯನ್ನು 


ಸವ, ಬೌದ್ಧಿ ಕವಾಗಿ ಕಿಳದಟ್ಟ ದಲ್ಲಿರುವ ಜೀವಿ 
ನಡಬೇಕಾದ, ಸಂರಕ್ಷಿಸಬೇಕಾದ ಇ ಎಂದು ನಂಬು 
ತ್ತವೆ. ಹಾಗೆಂದೇ ಮಹಿಳ ಇಯಕತೆಯನ್ನು “ಸಹಜ” “ಪ್ರಕೃತಿ ನಿಯಮ” ಎಂದು 
ನಂಬಿ ಬೆಳೆಯುತ್ತಾರೆ. ನ ಅಪ್ಪಟ ಶ್‌ ರ್ಯತೆಯಲ್ಲಿ, ವೈಧವ್ಯ - ವಿಚ್ಛೇದನಗಳಲ್ಲಿ ಥಟ್ಟನೆ ತಮ್ಮ 
ಸಾಮರ್ಥ್ಯ ವನ್ನು ಹೂಡಿ ಪಂ ಸ ಎಂಟು. ಆದರೆ ಆಸರೆ ದೊರೆತೊಡನೆ, ವಿವಾಹವಾಡೊಡನೆ, ತಮ್ಮೆಲ್ಲ 
ಪ್ರತಿಭೆಯನ್ನು ಮೂಚಕಟ್ಟಡ ಡುವ ಮಹಿಳೆಯರು ಅಧಿಕ. ಕೈ ತುಂಬಾ ಜು ಹಾಕುವ ಗಂಡನಾದರೆ ಮತ್ತೂ 
ಆರಾಮ. ಮನೆ-ಮಕ್ಕಳು ಅವರ ನಿಷ್ಕಿ ,ಯತೆಗೆ ಸಾಕಷ್ಟು ನೆಪಗಳನ್ನು ಒದಗಿಸಬಲ್ಲವು. ಆದರೆ ಎಲ್ಲಾ 
ಮಹಿಳೆಯರಿಗೂ ಆರಾಮ, ಐಷಾರಾಮ ಸಲೀಸಾಗಿ ದೊರೆಯುವುದಿಲ್ಲ. ಬದುಕಿನ ದುರಂಶಗಳಲ್ಲಿ ಎಲ್ಲರೂ 
ತಮ್ಮ ಸಾಮರ್ಥ್ಯ ಗುರುತಿಸಿ ಮೇಲೆ ಬಂದವರಲ್ಲ. ತಮ್ಮ ಮೇಲೆ ಹೇರಲ್ಪಟ್ಟ ಅಸಹಾಯಕತೆಯನ್ನು ನಂಬಿ 
ಆತ್ಮಹತ್ಯೆ ಮಾಡಿಕೊಂಡವರು, ಎಂಥಹ ಗಂಡನಾದರೂ ಸರಿ ಚಿತ್ರಹಿಂಸೆ ಸಹಿಸಿಕೊಂಡವರು, ವರದಕ್ಷಿಣೆ 
ೂಟ್ಟಾದರೂ ಸರಿ ವಿವಾಹವಾದವರು ಇದ್ದಾರೆ. "ಕಷ್ಟ ವನ್ನು ಸಹಿಸು'ಪುದನ್ನಷ್ಟನ್ನೇ ಕಲಿತವರು, ಕಷ್ಟಗಳಿಂದ 
ಪಾರಾಗುವುದನ್ನು, ಕಷ್ಠ ಸ್ಸೈಗಳನ್ನು ಎದುರಿಸಲು ಿಳಿಯದವರು. ಮಹಿಳೆಯರ ಈ ಒಟ್ಟು ಮನೋಭಾವವನ್ನು 
ಅವರ ಸ್ವಾತಂತ್ರ್ಯದ ಭೀತಿಯನ್ನು, ಅವಲಂಬನೆಯ ಆಕಾಂಕ್ಷೆಯನ್ನು. ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಚರ್ಜಿಸು 
ಕಾಲೆಟ್‌ಡಾಲಿಂಗ್‌' (Colette Dowling) ₹ ಅವರ 'ಸಿಂದ್ರೆಲ್ಲಾ ಕಾಂಪ್ಲೆಕ್ಸ್‌ 1981ರಲ್ಲಿ ಪ್ರಕಟವಾಗಿದ್ದರೂ 

ಇಂದಿಗೂ ಪ್ರಸ್ತುತವಾಗುವ ಪ್ರಸ್ತಕ. ಅ 


ಸ್ವಾತಂತ್ರ ವಿಲ್ಲದ, ಪುರು 


ಗಳಂದು ಪ ಸತ್ಯೇಕಿಸು 


GL 

€L 
ಛಿ 

CL 
eo 
G 

ಸ 

€ 


ಹಾ ಸರಾ ತಾ ನಾನಾನಾ ಳಫಶಫಫ ಶ್ರ ಘ ಘೂ ಘೂ ಘೂ ಶೂ ಶ್ರ ಘಘ ಘೂತ್‌ ಕ್ರತು 


ಮಹಿಳೆಯರ ' ಲೈಂಗಿಕ ಸಂವೇದನೆ ದುರ್ಬಲವೆಂಬ ಜಗತ್ತಿನ ಬೇರೆ ಬೇರ ಪ್ರದೇಶಗಳಲ್ಲಿ ವ್ಯಕ್ತಿಗಳು ಬೆಳೆ 
ಗ್ರಹಿಕೆಯನ್ನು ಆಧಾರವಾಗಿಟ್ಟುಕೊಂಡು (ಫ್ರಾಯ್ಡ್‌ ಸಲ್ಪಡುವ ಸಾಂಸ್ಕೃತಿಕ ಚೌಕಟ್ಟುಗಳ ನಡುವಿನ ವ್ಯತ್ಯಾಸ 


ಮತ್ತಿ ಶರ ಮನಶ್ಶಾಸ್ತ ಡಾ ಜ್ಞರಿಂದ) ಪ್ರ ತಿಪಾದಿಸಬ್ಬಟ್ಟಿ {ot ಮ ದಿಂದಾಗಿ ಬೌದ್ಧಿಕ ಬೆಳವಣಿಗೆಗಳಲ್ಲಾ ಗುವ ವ್ಯಶ್ಯಾ ಸಕ್ಕೆ 
ಸಿದ್ಧಾಂತಗಳು ಜೈ ek ವಾಸ್ತವಾಂಶಗಳನ್ನು : ಆಧರಿಸಿಲ್ಲ ಹೆಚ್ಚು ಗಮನ ಕೊಡುವ ಆಧುನಿಕ "ಮನಶಾಸ್ತ್ರಜ್ಞರದು 
ಎ ಎ ನಸ್‌೧ರ್‌ವಾಗಿದೆ 
ಬದಲಾಗಿ ಅವು ಒಂದು ಸಾಂಸ್ಕೃತಿಕ ? ck ಆಧುನಿಕ ಪಂಥವಾಗಿದೆ. 
ಸಮುದಾಯಕ್ಕೆ ಅನುಗುಣವಾಗಿವ. ಬಲವಾದ. ಪಿತ್ತ 2 ಹಾ ಇದು 
ಮ ud ನ್ದ 1 ಭಿ ಲ ಬೇರೆ" ಬೇರೆ ಸಮಾಜಗಳಲ್ಲಿ' ಮಹಿಳೆಯರು ಬೇರೆ 
ಪ್ರಧಾ ಪಸ ಇರುವ ಯಾವುದೇ ಸಮಾಜದಲೂ ಇ ve ಕ 
ಚೂಸಿ ವ ವು ಸ್ವ ಸು ಬೇರೆ: ಸಾಮಾಜಕ ಕ್ರಿಯೆಗಳನ್ನು. ನಿಭಾಯಿಸುತ್ತಾರೆ, 
ಅಪು gis ವೃತ್ಯಾಸಗಳೂಂದಿಗೆ. ಮೌಲಿಕವೆಂದು ೮ ಚ Uh ್‌ 
ನ ee £ ರ್‌ ಅದಕ್ಕೆ ತಕ್ಕಂತೆ ಆವರು ಬೇರೆ ಬೇರೆ ಬೌದ್ಧಿ ಕಲಕ್ಷಣ, 
ಆನ್ನಿಸಿಕೊಳ್ಳಲು ಸಂಸ್ಕತಿಗಳೂಳಗೆ ದ ಕ 
ಇಗ _ ಹೇ ಧೋರಣೆಗಳನ್ನು ಶೋರುತ್ತಾರೆಂಬ ವಾಸ್ತವದ ಅರಿವು 
ಪೆ 3 ಸಜ ಧನಿಕ ಹಕಾ ಎಕ್ನೀ ಕ 6 
ಎಚ್ಚರಿಕೆಯಿಂದ ನಡೆಸಲ್ಪಡುತ್ತಿರುವ ಮಾನವಶಾಸ್ತ್ರೀಯ  ಪ್ರರರ ಲಕ್ಷಣ ಮತ್ತು ಜೈವಿಕ ವಾಸ್ತವಾಂಶಗಳೇ ವ್ಯಕ್ತಿತ್ಯ 
ಸಮಾಜಶಾಸ್ತ್ರೀಯ ಅನುಸರಿಸುವ ಆ ಹ ಕೆ 
ಲಕ್ಷಣ ರೂಪಿಸುವ ಸರ್ವಶಕ್ತ ಪ್ರಭಾವಶಾಲಿ ಅಂಶ 
ನ ಸಂಘ ಡಿ 
ಪುನೋವಿಕ್ಲೇಷಹಾತ ಆದ ಸಂಘ ವನ್ನುವ ಕಲ್ಪನೆಯನ್ನು ಛದ್ರಗೊಳಿಸಿದೆ. 
ವೊಂದನ್ನು ಇಂದು 1 ದ್ದಾರೆ. ಆ ಸಂಘವು 
ಪಿ ಗಃ ಡೆ 9 A ny __.ವಯೋಲಾ ಕ್ಲೈನ್‌” 


14 ಅಚಲ 


ಅನುಭವದ ಅಧಿಕೃತತೆ ತುರ್ತುಳ್ಳ ಕಲಾಮತಿಕೆ_ಶೀಲಾಗಾಡ 


(ಚಿತ್ರಕಲಾ ವಿಮರ್ಶೆ) 


ಸಂವೇದನೆಗಳಲ್ಲಿನ ಬಿರುಕು ನಮ್ಮ ನಾಗರಿಕ ಬದು 
ಕನ್ನು ಮೃಗೀಯವನ್ನಾಗಿಸಿದೆ. ನಮ್ಮ ಯೋಜನೆ, 
ಭಾವನೆಗಳು ಒಂದಾಗಿ ಬೆರೆತು ಹೊರಬರಲಾರದ ಸ್ಥಿತಿ 
ಯಿದೆ. ಇಂಥ ಪರಿಸರದಲ್ಲಿ ಕಲೆ-ಕಲಾವಿರೋಧಿ ಅಂಶ 
ಗಳನ್ನು ಧೃವೀಕರಿಸುವ ತಾಂತ್ರಿಕ ಪ್ರದರ್ಶನದಲ್ಲಿ ಮುಳು 
ಗುವಃರೀತಿಯ ಕಲೆಗಿಂತ ಒಂದು ಸಮಗ್ರದರ್ಶನದ ಭರ 
ವಸೆ ನೀಡಬಲ್ಲ ಕಲೆ ಹೆಚ್ಚು ಪ್ರಸ್ತುತವೂ ಮಹತ್ವದ್ದೂ 
ಆಗಿರುತ್ತದೆ. 


ಯಾವುದೇ ಸುಲಭ ಸರಳೀಕರಣಕ್ಕೆ/ಧೃವೀ ಕರಣಕೆ 
ಆಸ್ಪದ ನೀಡದೆ ನಮಗೆ ತುಂಬ ಹತ್ತಿರದ "ನಿಜ 
ವೊಂದನ್ನು 'ವಸ್ತು'ವಾಗಿಸಿ, ದೂರದಲ್ಲಿಟ್ಟು ತೋರಿ 
ಸುವ ಸಮಕಾಲೀನ ಕಲೆ, ಕಲೆಯ ಬಗೆಗಿನ ಪರಮಪವಿತ್ರ 
ವೆಂಬಂಥ ಪರಿಕಲ್ಪನೆಗಳನ್ನು ಕುರಿತು ಪ್ರಶ್ನೆಯೆತ್ತುತ್ತದೆ. 
ಈ ಪ್ರಶ್ನಿಸುವ ಪ್ರಕ್ರಿಯೆಗೆ ಅಭಿವ್ಯಕ್ತಿಯ ಸಾಧನವಸ್ತು 
ಏನ ಬದಲಾವಣೆ ಕೂಡ ಒಂದು ನಿದರ್ಶನವಾಗಿದೆ. ಶೀಲಾ 


ಗೌಡ ಅವಕ ಇತ್ತೀಚಿನ ಕೃತಿಗಳು ಸಂವೇದನೆಯಲ್ಲಿನ 
ಒಡಕು, ಪಶುತ್ವ, ಪಾವಿತ್ರ್ಯ, ಲೌಕಿಕತೆ, ಸ್ವಂತದ 


ವೈಭವೀಕರಣ ಮತ್ತು ಬದುಕಿನ ಜೀವಂತಿಕೆಯ ಮೂಲ 
ಗಳ ಬಗ್ಗೆ ಸ್ಪಷ್ಟ 
ಹಿಂದೆ ಪ್ರವೃತಿನಿಷ್ಠವೂ 
ಸ್ಲೊಂದು ಕ್ರಿಯಾಶೀಲವಾಗಿದೆ. 


ಸೂಚನೆ ನೀಡುತ್ತವೆ. ಈ ಕೃತಿಗಳ 


ಧಾರ್ಮಿಕ ನಿಧ್ಯುಕ್ತ ಆಚರಣೆಗಳಲ್ಲಿ ಚಿರಪರಿಚಿತವಾದ 
ಸೆಗಣಿ, ಅರಿಶಿನ, Somes ಸಾಧನವಸ್ತುಗಳನ್ನು 
ಬಳಸಿ ಸಾಮಾಜಿಕ, ಧಾರ್ಮಿಕ ನಂಬಿಕೆಗಳ ಚೌಕಟ್ಟು 
ಗಳನ್ನು ಈ ಕೃತಿಗಳು ಪ್ರಶ್ನಿಸುತ್ತವೆ. ಒಂದು ಸ ತ್‌ 
ಕಳಕಳಿ 1.111 ವೌಲ್ಯಗಳ ಸೂಕ್ಷ್ಮರೀ ತಿಯ ಪರಿ 
ಶೀಲನೆ ಅಥವಾ ಒಂದು ನಿರ್ದಿಷ್ಟ Re ಮಹತ 
ವನ್ನು ಗುರುತಿಸುವಿಕೆ ಈ ಕೃತಿಗಳನ್ನು ಹೆಚ್ಚು ಪ್ರಸ್ತು 


ಯ 
ಹೆ 
ಆ 


೨_೫.ಎಸ್‌. ಶ್ರೀನಿವಾಸಮೂರ್ತಿ 


ವನ್ನಾಗಿಸುತ್ತವೆ. ಕಲಾವಿದ ಸಹಜವಾದ ಚಿನ್ಹೆಗಳನ್ನು 
ವಂಥ ಸಂಜ್ಞೆಗಳು, ಸುರುಳಿಗಳು, ಕುಣಿಕೆಗಳು ಇತ್ಯಾದಿ 
ಮತ್ತೆ ಮತ್ತೆ ಮರುಕಳಿಸುತ್ತವೆ. ಆದರೆ ಅವು ಖಚಿತ 
ವಾದ ಆಕಾರ ಗುರುತಿಸಲು ಸಾಧ್ಯವಿರುವ ವಸ್ತು, ರೂಪ 
ಗಳ ಗುಣವಾಚಕಗಳಲ್ಲ ಅಥವಾ ನಿರಾಕಾರ ಕೃತಿಗಳ 
ಮಾದರಿಯೂ ಇಲ್ಲಿ ಇಲ್ಲ. ಬದಲಾಗಿ ಶೀಲಾ ಅವರು" 
ಪ್ರತಿನಿಧೀಕರಣದ ಭಾಷೆ ಬಳಸಿ ತಮ್ಮ ಅಧಿಕೃತತೆಯನ್ನು 
ಅಭಿವ್ಯಕ್ತಿಸಲು ಹೊಸ ಹೊಸ ಆಯ್ಕೆಗಳನ್ನು ಹುಡುಕು 
ತ್ತಾರೆ... ರೂಪನಿಷ್ಠೆ ಪ್ರಧಾನವಾದ ಪ್ರವೃತ್ತಿಗಳು 
(Instincts) ಇಲ್ಲಿ ದಾರಿ ತೋರುವ ಅಂಶಗಳು. 


ವೈರುಧ್ಯ, : ಒಳತೋಟಿಗಳಿರುವ ಹಲವು ಬಗೆಯ 
ಮಾನಸಿಕ ಭಾವಸಂಬಂಧಗಳು ಚಿತ್ರಗಳ ಮೂಲಆಶಯದ. 
ರೂಪಕವನ್ನು ವಿಸ್ತರಿಸುವುದು ಇಲ್ಲಿ ಅನಿವಾರ್ಯವಲ್ಲ. ' 
ಉದಾಹರಣೆಗೆ, ಹಿಂಸೆ, ತ್ಯಾಗ, ಹುತಾತ್ಮತೆಗೆ ಸಂಬಂಧಿ 
ಸಿದ ಭಾವಗಳನ್ನು ಈ ಚಿತ್ರಗಳ ವರ್ಣಸಾಂದ್ರತೆ ಮತ್ತು 
ಧೋರಣೆಗಳು ಸ್ಫುಟಗೊಳಿಸುತ್ತ ಅಂಥ ಹೇಳಿಕೆ 
ಯೊಂದಕ್ಕೆ ಅವಕಾಶ ನೀಡುವುದಿಲ್ಲ. ಈ ಆ 
ಮೂಲದಲ್ಲಿ ಮೂಕ ಹಾಗೂ ಜಡವಾದಂಥವು. ಜಡತೆ, 
ಪೂಕತೆಗಳು ಅವುಗಳ ಮೇಲಿನ ಆಕ್ರಮಣಕಾರಿ ಭಾವ 
ಗಳ ಮತ್ತು ವಿಜಯಸಂಕೇತಗಳ ಭಾವಗಳನ್ನು ತೀವ್ರ 
ಗೊಳಿಸುತ್ತವೆ. ಅಗ್ಗದ ಚೀಟಿ ಬಟ್ಟೆ ತುಂಡುಗಳು, ' 
ಇದ್ದಿಲು; ಮರದ ಕಡ್ಡಿಗಳು, ತಿವಿಯುವ ' ಬೆರಳುಗಳು" 
ಈ ಟಾಸೋಗಳ ಮೂಲ ರೂಪಕವನ್ನು ಪರಿಣಾಮ: 
ಕಾರಿಯಾಗಿ ವಿಸ್ತರಿಸಲಾರವು. ಹೆಚ್ಚೆಂದರೆ ಉದ್ದೇಶಿತ 
ಅರ್ಥಸಂದಿಗ್ನ ತೆಗೆ ಹೊಂದದ ನೇರವಾದ ತಾರ್ಕಿಕ 
ನೋಟವನ್ನು. ಅವು ನಿವಾರಿಸುತ್ತವೆ. ಅಥವಾ ಕಲಾ" 
ಪಣ ಮದ ಬಳಕೆಯಲ್ಲಿ ಕಲಾವಿದೆಯು ಸಾಧಿಸಲತ್ತಿ 


ತ ‘ 
ವ ಹೆಚ್ಚಿನ ನಮ್ಮತೆಯತ್ತ (Flexibility) ಅವು 
1 ನೀಡುತ್ತವೆ. 


ಅಚಲ 15 


ಈ ಕೃತಿಗಳಲ್ಲಿನ ಸೂಕ್ಷ್ಮತೆ ಕಲ್‌ವಿದೆ ತನ್ನ ಮಾಧ್ಯ 
ಮದ ಬಗ್ಗೆ ತೋರುವ ಸೂಕ್ಷ್ಮತೆಗೆ ಸಂಬಂಧಿಸಿದ್ದು. 
ಅಮೂರ್ತ ಎಕ್ಸ್‌ ಪ್ರೈಷನಿಷ್ಟರ ಲಕ್ಷಣವೆನ್ನಲಾಗುವ 
“ರೊಮ್ಯಾಂಟಿಕ್‌ ಅಮೂರ್ತತೆ” ಇಲ್ಲಿ ಕೆಲವು ಸಲ ಧ ನಿ 
ಸುತ್ತದೆ. ಮತ್ತೆ ಕೆಲವು ಕಡೆ ಪ ಶ್ರಜ್ಞಾಪೂರ್ವಕವಾಗಿ 
ಆರಿಸಿಕೊಂಡ ಸಾಧನವಸ್ತು ಧಾರ್ಮಿಕ ಸಾಮಾಜಿಕ ಭಾವ 
ಸಂಬಂಧಗಳನ್ನು ಹುಟ್ಟಿಸಿ ಬದುಕು-ಸಾವಿನ ಜೀವಚಕ್ರ 
ವನ್ನು, ಮತ್ತೆ ಚೈತನ್ಯ ತುಂಬುವ ಸಾಧ್ಯತೆಯನ್ನು 
ಸೂಚಿಸುತ್ತದೆ. ವಿರಕ್ತಿಯ ಜಡತೆ, ಚೈತನ್ಯದ ಸೆಲೆಗಳನ್ನು 
ಚಿತ್ರಿಸುವಲ್ಲಿ ಜೈವಿಕ ಸಫಲತೆಯುಳ್ಳ ಪ್ರಾಕೃತಿಕ ದೃಶ್ಯದ 
ಜೊತೆಗೇ ನಿರ್ಜೀವ ವಸ್ತುಗಳಾದ ಮರದ ಕಡ್ಡಿಗಳು, 
ಮುಳ್ಳುಗಳು, ಇದ್ದಿ ಲಿನಂಥವು ವಿಚ್ಛೇದನವನ್ನು ಸೃಷ್ಟಿ 
ಸುವ ಬಗೆ ಶೀಲಾ ಅಭಿವ್ಯಕ್ತಿಯಲ್ಲಿ ಸಾಧಿಸುವ ನಮ್ಮತೆ 
ಗೊಂದು ನಿದರ್ಶನ. 


ಸ್ಪಷ್ಟತೆಗುಗಿ ಒಂದು ಕೃತಿಯನ್ನು ನಿಕಟವಾಗಿ ಪರಿ 
ಶೀಲಿಸಬಹುದು. ಸ್ತ್ರೀಯಾಕಾರದ ಟಾರ್ಸೋದ ಎಲ್ಲೆ 
ಗಳು ಅಲೆಯಲೆಯಾಗಿ ಅನಿರ್ದಿಷ್ಟವಾಗಿದ್ದು ಪ್ರಾಣಿಯ 
ಹರಿದ. ಚರ್ಮವೊಂದನ್ನು ನೇತುಹಾಕಿದಂತಿರುವುದು 


ಪ್ರವೃತ್ತಿ ಮತ್ತು ವೈಚಾರಿಕತೆಗಳನ್ನು ಒಂದಾಗಿಸುವ 
ಶೀಲಾ ಅವರ ಕ್ರಮಕ್ಕೆ ಒಂದು ಉದಾಹರಣೆ. ಇಂದ್ರಿಯ 
ಜನ್ಯ ಸುಖಾನುಭವಗಳು ಮತ್ತು ಪಶುತ್ವಗಳು ಇಲ್ಲಿ 
ಒಟ್ಟಾಗಿ ಒಳಗೊಳ್ಳುತ್ತವೆ. 'ಒಬ್ಬ ಬೇಟೆಗಾರನ ಗೆಲುವಿನ 
ಸ್ಮೂರಕ ಇದಾಗಬಹುದು. ಅದೇ ಗಳಿಗೆಗೆ ಕಲಾತ್ಮಕ 
ಅಂತರವನ್ನು, ಸ್ವಾಮ್ಯ ಪ್ರವೃತ್ತಿಯನ್ನು, ಆದಿಕಾಲದ 
ಬೇಟೆಗಾರನ ಹೆಮ್ಮೆಯನ್ನೂ ಒಟ್ಟಾಗಿ ಸೂಚಿಸುತ್ತಿರ 
ಬಹುದು. ತನ್ನ ಕೋಮಲ, ರಸಭರಿತತೆಯ ಜೊತೆಯೇ 
ಈ ಪ್ರತಿಮೆ ಶಾಕ್‌ ಕೊಡಬಲ್ಲ ನೋಟದ ಮೂಲಕ 
ಛೀಮಾರಿ ಹಾಕುವ ವ್ಯಂಗ್ಯವನ್ನು ಸಮರ್ಥಿಸುತ್ತದೆ 
ಒಂದು ಮೂಕ ಅಲಂಕಾರವಸ್ತುವಾಗಿ ಅಥವ ಪಶುತ್ತ ಸದ 
ಸಂಕೇತವಾಗಿಯೂ ಅದೇ ಹೊತ್ತಿನಲ್ಲಿ ತೋರಬಹುದು 
ಹೀಗೆ ಪ್ರಶ್ಯೇಕಗೊಳಿಸಲ್ಪಟ್ಟು ಕೋಮಲತೆಯೊಂದಿಗೆ 
ಪ್ರದರ್ಶಿಸಲ್ಪಡುವ ಈ ವಸ್ತು "ಪರಮ ಪವಿತ್ರ'ತೆಯ 
ಪರಿಕಲ್ಪನೆಯೊಳಗಿನ ಆತ್ಮ ವಂಚಕತನವನ್ನು ಬಿಚ್ಚಿರಿಸು 
ತ್ತದೆ. ಸ್ತ್ರೀ ಶರೀರದ ಮೇಲಿನ ಹಿಂಸಾತ್ಮಕ ಆಕ್ರಮಣ 


16 ಅಚಲ 


ಮತ್ತು ಅಪವಿತ್ರತೆಯ ವಿಸ್ತೃತವಾದ ರೂಪಕವಾಗುತ್ತಲೆ 


ಸ್ವ ವೈಭವೀಕರಣದ ಮೇಲೂ ನೋಟ ಕೇಂದ್ರಿಸುತ್ತದೆ. 


ಸುಮಾಧು ಒಂದು ದಶಕದಿಂದ ಅಭಿವ್ಯಕ್ತಿಯಲ್ಲಿ 
ಅಸಾಂಪ್ರದಾಯಿಕ ವಿಧಾನಗಳ ಹುಡುಕಾಟಕ್ಕೆ. ವೇದಿಕೆ 
ಯೊಂದು ನಮ್ಮ ಕಲೆಯ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. 
ಈ ಕ್ಷೇತ್ರದ ಹಲವು ಅಲಿಖಿತ ನಿಷೇಧಗಳ ವಿರುದ್ಧವಾಗಿ 
ಸಾಧನವಸ್ತುಗಳ ಮೂಲಕ ಪ್ರಶಿಭಟಿಸುವ ಆಲೆಯೊಂದು 
ಈಗ ಗಾಳಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಶೀಲಾ ಆವರ 
ಕೃತಿಗಳು ತಮ್ಮ ಅಧಿಕೃತತೆ, ತುರ್ತುಗಳಿಂದ ವಿಶಿಷ್ಟ 
ವಾಗಿ ನಿಲ್ಲುತ್ತವೆ. ಕಲಾವಿದರ ಸಮುದಾಯ ಹೊಸ 
ಅಭಿವ್ಯಕ್ತಿ ವಿಧಾನಗಳನ್ನು ವೇಗವಾಗಿ ಅಳವಡಿಸಿಕೊಳ್ಳು 
ತ್ತಿದೆ. ಜನಪ್ರಿಯ ಮನಸ್ಸು ಸಮೂಹ ಮಾಧ್ಯಮಗಳು, 
ಜಾಹೀರಾತುಗಳು ತೋರಿಸುವ ಆ ವಿಧಾನಗಳನ್ನು ಬಲು 
ಬೇಗ ಒಪ್ಪಿಕೊಂಡು ಬಿಡುತ್ತಿದೆ. ಇಂಥ ಪ್ರಕ್ರಿಯೆಯ 
ವಿರುದ್ಧವಾಗಿ "ಅಹಿತಕರ ಅನುಭಿವ್‌ದ ಮೂಲಕ ಶಾಕ್‌ 
ಕೊಡುವ ಶೀಲಾಗೌಡ ಅವರ ಕೃತಿಗಳು ಅಧಿಕೃತತೆ, ಅನಿ 
ವಾರ್ಯತೆಯ ಗುಣ ಹೊಂದಿವೆ. ಅವರ ಕೃತಿಗಳಲ್ಲಿ 


ಒಂದು ಬಗೆಯ ತಪ್ಪಿ ುತಸ್ಥ ಭಾವನೆ, ಭೀಕರತೆಯ ಅರ್ಥ 


ಗಳು ಜೀವನಪ್ರೇಮದಿಂದ ಧೃವೀಕರಿಸದೆಯೇ ಸೂಚಿತ 
ವಾಗುತ್ತವೆ. ಚಿತ್ರದ ಒಳಗಿನ-ಹೊರಗಿನ ಸ್ಥಳಾವಕಾಶದ 
ವೈಶಿಷ್ಟ್ಯಗಳಿಂದ ಎದ್ದು ತೋರುವಷ್ಟು ಪ್ರತ್ಯೇಕವಾಗಿ 
ತನ್ನ ಅಧಿಕೃತತೆಯನ್ನು ಅಂತರ್ಗುಣವಾಗಿ ಪಡೆದು 
ಕೊಳ್ಳುವ ಮೂಲಕ ಇವು ನಮ್ಮೊಳಗಿನ ಪಶುವನ್ನೂ, 
ನಮ್ಮೊಳಗಿನ ಮಾನವನನ್ನೂ ಒಟ್ಟಾಗಿ ಪ್ರತಿನಿಧಿಸುತ್ತವ. 


[ಇತ್ತೀಚೆಗೆ' ಬೆಂಗಳೂರಿನ ವೆಂಕಟಪ್ಪ ಆರ್ಟ್‌ಗ್ಯಾಲರಿ 
ಯಲ್ಲಿ ಪ್ರದರ್ಶನ ಏರ್ಪಟ್ಟಿದ್ದ ಶ್ರೀಮತಿ ಶೀಲಾಗೌಡ 
ಅವರ ಇತ್ತೀಚಿನ ಕಲಾಕೃತಿಗಳ ಬಗ್ಗೆ ಕನ್ನಡ-ಇಂಗ್ಲಿಷ್‌ 
ಗಳಲ್ಲಿ ಕಲಾವಿಮರ್ಶಕರಾಗಿರುವ ಶ್ರೀ ಕೆ. ಎಸ್‌. ಶ್ರೀನಿ 
ವಾಸಮೂರ್ತಿಯವರು ರಚಿಸಿದ ವಿಮರ್ಶಾ 
ಟಿಪ್ಪಣಿಯಿಂದ ಸಂಗ್ರಹಿಸಿದ ಅಭಿಪ್ರಾಯಗಳಿವು. 
ಅನುವಾದ : ಸುಮಿತ್ರಾ] 


ಹೊಸ ಪುಸ್ತಕಗಳು 


7. ದಾಂಪತ್ಯ ಸಮಸ್ಯೆಗಳು 
೨. ನಿನ್ಮು ಮಾನಸಿಕ ಆರೋಗ್ಯವನ್ನು 
ಹೆಚ್ಚಿ ಸಿಕೊಳ್ಳಿ 

ಲೇ. ಡಾ| ಸಿ.ಆರ್‌. ಚಂದ್ರಶೇಖರ್‌, 
ನವಕರ್ನಾಟಕ ಪಬ್ಲಿಕೇಷನ್‌, ಪ್ರೈ. ಲಿಮಿಟೆಡ್‌, 
ಬೆಂಗಳೂರು. 

ದಾಂಪತ್ಯವಿರಸವೆಂಬ ಬೆಂಕಿ ದಂಪತಿಗಳನ್ನಲ್ಲದೆ ಇಡೀ 
ಕುಟುಂಬವನ್ನು ಸುಡಬಲ್ಲದು, ದಾಂಪತ್ಯವಿರೆಸದ ಕಾರಣ 
ಗಳೇನು, ಪರಿಹಾರವೇನು ಎಂಬುದನ್ನು ತಿಳಿಸಿಕೊಡುವ 
ಉತ್ತಮ ಮಾಹಿತಿ "ದಾಂಪತ್ಯ ಸಮಸ್ಯೆಗಳು” ಗ್ರಂಥ 
ದಲ್ಲಿದೆ. ಉತ್ತಮ ಪರಿಸರ, ಧಾರ್ಮಿಕ ಆಚರಣೆಗಳ:, 
ಸಾಂಸ್ಕೃತಿಕ ಚಟುವಟಿಕೆಗಳು, ಯೋಗ ಪ್ರಾಣಾಯಾಮ, 
ಸೃಜನಶೀಲ ಚಟುವಟಿಕೆಗಳು ಹೇಗೆ ಮನುಷ್ಯನ 'ಮಾನ 
ಸಿಕ ಆರೋಗ್ಯವನ್ನು ಹೆಚ್ಚಿಸಬಲ್ಲವು ಎಂಬುದನ್ನು 
ಪ್ರಶ್ನೋತ್ತರ ರೂಪದಲ್ಲಿ ತಿಳಿಸುವ ಗ್ರಂಥ “ನಿಮ್ಮ 
ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ”. 


3. ಮಂರ್ಯಾಜಿಯೆ ನಸುಕಿನಲ್ಲಿ 
ಲೇ. ಹೇಮಾ ಪಟ್ಟಣಶೆಟ್ಟಿ; 
ಅನನ್ಯ ಪ್ರಕಾಶನ, ಧಾರವಾಡ 

ಒಂದು ದಶಕದ ಅವಧಿಯಲ್ಲಿ ಬೇರೆ ಬೇರೆ ಕಾರ್ಯ 
ಕ್ರಮಗಳಿಗಾಗಿ ತಾವು ಸಿದ್ದಪಡಿಸಿದ ಪ್ರಬಂಧಗಳ, ಲಘು 
ಲೇಖನಗಳ ಮೊದಲ ಸಂಕಲನವನ್ನು ಹೇಮಾ ಹೊರ 
ತಂದಿದ್ದಾರೆ. ಈ ಪ್ರಬಂಧಗಳ ಮುಖ್ಯವಸ್ತು "ಹೆಣ್ಣು'. 
ಹೆಣ್ಣಿನ ಅನುಭವದ ಸಮಸ್ಯೆಗಳ ನಾನಾ ಮಗ್ಗುಲು 
ಗಳನ್ನು ಈ ಲೇಖನಗಳು ತೆರೆದಿಡಲು ಯತ್ನಿಸುತ್ತವೆ. 


4. ಮೊದಲ ಹೆಜ್ಜೆ ಗಳು 
“ಲೇ. ಡಾ| ಸಂಜೀವ ಕುಲಕರ್ಣಿ 
ಶ್ರೀ ಹರಿ ಪ್ರಕಾಶನ, ಧಾರವಾಡ 
ವೃತ್ತಿಯಿಂದ ವೈದ್ಯರಾಗಿರುವ ಉದಯೋನ್ಮುಖ 
"ಕವಿ ಡಾ. ಸಂಜೀವ ಕುಲಕರ್ಣಿಯವರ ಮೊದಲ ಕವನ 
ಸಂಕಲನ ಇದು. ಚೆನ್ನವೀರ ಕಣವಿಯವರು ಇದಕ್ಕೆ 
ಮುನ್ನುಡಿ ಬರೆದಿದ್ದು "ಭಾವ ತೀವ್ರತೆ ವೈಚಾರಿ 


ಕತೆಯು ಮೇಳವಿಸಿರುವ 'ಹೊಸದೃಷ್ಟಿಕೋನ' ಇಲ್ಲಿನ 
ಕವನಗಳಲ್ಲಿದೆಯೆಂದು ಸೂಚಿಸುತ್ತಾರೆ. 
5. (0) ಇನ್ನು ಮುಂದೆ ಶಬ್ದನಿಲ್ಲ 


ಲೇ : ಕೆ: ವೆಂಕಟೇಶ್‌ 
ಬೆಲೆ ಶ್ರ 15ರೂ. 


ಅವರ ಕಥು ಸಂಕಲನ 


(0) ಜಾ ಅತ್ತ ಇತ್ತ 
ಲೇ: ಗೋಪಾಲಕೃಷ್ಣ ಅಡಿಗರ ಕವನಗಳು (ಮರಣಾ 
ನಂತರದ ಪ್ರಕಟಣೆ) : ಬೆಲೆ 20ರೂ. 

(1) ಅಧುನಿಕ ಕನ್ನಡ ಮಹಾಕಾವ್ಯಗಳು 
ಸಂ. ಡಾ. ಬಸವರಾಜ ಸಾದರ 


ಬೆಲೆ; 8ರೂ. 


ಆಕಾಶವಾಣಿಯ ಬೆಂಗಳೂರು ಕೇಂದ್ರದ "ಕನ್ನಡ, 
ಭಾರತಿ” ಸಾಹಿತ್ಯಕ ಕಾರ್ಯಕ್ರಮದಲ್ಲಿ ಪ್ರಸಾರವಾದ 
“ಆಧುನಿಕ ಕನ್ನಡ ಮಹಾಕಾವ್ಯಗಳು” ಎಂಬ ಮಾಲಿಕೆ 
ಯಲ್ಲಿ ವಿದ್ವಾಂಸರು ನೀಡಿದ ಭಾಷಣಗಳ ಸಂಕಲನ. 


(iv) ಅವಳಿಜೆಯ ಜಂಗಮ 

ಲೇ. ಎಸ್‌.ಜಿ, ಸಿದ್ಧರಾಮಯ್ಯ 

ಲೇಖಕರ ಈ ಮೊದಲ ಕವನಸಂಕಲನದಲ್ಲಿ 34ಕವನಗಳಿವೆ 
(೧) ಒದ್ದೆ ಕಣ್ಣು ಗಳ ಪ್ರೀತಿ 

ಲೇ. ಸುಧಾಶರ್ಮ ಚವತ್ತಿ, ಸುಧಾ ಅವರ ಚೊಚ್ಚಲ 

ಕವನಸಂಕಲನವಿದು. 30 ಕವನಗಳೆವೆ. ಬೆಲೆ 15ರೂ. 
(೪1) ಬಕುಲದ ಹೂವುಗಳು 


ಲೇ. ಸು.ರಂ. ಎಕ್ಕುಂಡಿ, ಇತ್ತೀಚೆಗೆ ಕೇಂದ್ರ ಸಾಹಿತ್ಯ 
ಅಕಾಡೆಮಿ ಪ್ರಶಸ್ತಿ ಪಡೆದ ಹಿರಿಯ ಕವಿ ಸು. ರಂ. 
ಎಕ್ಕುಂಡಿಯವರ 35 ಕವನಗಳ ಸಂಕಲನ ಇದು. 

ಬೆಲೆ : 30ರೂ. 


(ಮೇಲಿನ ಈ ಆರು ಪುಸ್ತಕಗಳ ಪ್ರಕಾಶಕರು ; ಕ್ರೈಸ್ಟ್‌ 
ಕಾಲೇಜು ಕನ್ನಡ ಸಂಘ, ಬೆಂಗಳೂರು) 


ಅಚಲ 17 


ಕುಡುಕ ಗಂಡುಗಳಿಗೆ ಕತ್ತೆ ಸವಾರಿ 


ಕುಡಿದೂ ಕುಡಿದೂ ಬಂದು ತದಕುವ ಗಂಡಂದಿರನ್ನು 
ಏನು ವಕಾಡುತ್ತೀರಿ ? ಹರಿಯಾಣದ ಹೆಂಗಸರು ಇಂಥಾ 
ಗುಂಡು ಹಾಕುವ ಗಂಡುಗಳನ್ನು ದಾರಿಗೆ ತರುವುದು 
ಹೇಗೆ ಗೊತ್ತೆ ? ಅವರಿಗೆ ಲಂಗ ತೊಡಿಸಿ, ಚಪ್ಪಲಿ ಹಾರ 
ಹಾಕಿ ಕತ್ತೆ ಮೇಲೆ ಕೂರಿಸಿ ಊರು ಪೂರಾ ಮೆರವಣಿಗೆ 
ಹೊರಡಿಸುತ್ತಾರೆ. ದಿನಬೆಳಗಾದರೆ ಕುಡಿತದ ಹಾವಳಿ, 
ಹೊಹಳ, ಉಪವಾಸಗಳಿಂದ ಬೇಸತ್ತ ಹರಿಯಾಣದ ಹಳ್ಳಿ 
ಳೆ ಹೆಂಗಸರು "ಕುಡಿತ' ವಿರೋಧಿ ಆಂದೋಲನವನ್ನೇ 
ಆರಂಭಿಸಿ, ಪ್ರತಿ ಹೆಂಡದಂಗಡಿಯೆದುರು ರೂಂಡಾ 
ಊರಿ, ಅತ್ತ ಸುಳಿಯುವ ಒಬ್ಬೊಬ್ಬರನ್ನೂ, ಅವ 
ಅವರ ಗಂಡನೇ ಇರಲಿ, ಪರಮ ಪೂಜ್ಯ ಆಳಿಯ ದೇವನೇ 
ಆಗಲಿ, ಯಾವ ರಿಯಾಯಿತಿ ಇಲ್ಲದೆ ಹಿಡಿದು ಚಪ್ಪಲಿ 
ಪಾರ ಹಾಕಿ, ಕತ್ತೆಯ ಮೇಲೇರಿಸಿ ಘೋಷಣೆ ಕೂಗುತ್ತಾ 
ನಡೆದು ಬಿಡುತ್ತಾರೆ. ಈ ಹಳ್ಳಿಗಳ ಗಂಡಸರು ಹೆಂಡ 
ದಂಗಡಿಯೆದುರು ಸುಳಿಯಲೂ ಹೆದರಿ ನಡುಗಿದರೆ 
ಅಚ್ಚರಿ ಏನು! 


ನೀವು ಅತಿ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳು ಸ 
ವಾಗ, ನಿಮ್ಮ ಜೊತೆ ಯಾರಿರಬೇಕೆಂದು ಬಯಸುತ್ತೀರಿ? 
ಎಂದು ಅಮೆರಿಕೆಯ ಅಧ್ಯಕ್ಷರಾದ ಬಿಲ್‌ಕ್ಲಿಂಟನ್‌ ಅವ 

pe 


ರಿಗೆ ಪ್ರಶ್ನೆ ಹಾಕಿದಾಗ. ಅವರು ಕೊಟ್ಟ ಉತ್ತರ 
“ಹಿಲರಿ”. ಹಿಲರಿ ಅವರ ಪತ್ನಿ. 


ಶಕ್ತಿ ಶಾಲಿನಿ 


ದಿಲ್ಲಿಯ ಸತ್ಯರಾಣಿ ಚಾಡಾ "ಶಕ್ತಿ ಶಾಲಿನಿ” ಕೇಂದ್ರದ 
ಸ್ಥಾಪಕಿ. ಈ ಕೇಂದ್ರ ವರದಕ್ಷಿಣೆ ಪಿಡುಗಿಗೆ ಗುರಿಯಾದ 
250 ವಧುಗಳಿಗೆ ತಮ್ಮ ಹಣವನ್ನು ಮರಳಿ ಪಡೆಯಲು 


18 ಆಚಲ 


"ಮಾಹಿತ 


ಜೀವಂತವಾಗಿ ಉಳಿಯಲು ಸಹಾಯ ಮಾಡಿದೆ. ಮಗಳು. 
ಶಶಿಬಾಲ, ಪತಿಗೃಹದಲ್ಲಿ ವರದಕ್ಷಿಣೆ ಸಾವಿಗೆ ಗುರಿಯಾದ 
ದುರಂತ ಸತ್ಯರಾಣಿಯವರಿಗೆ ಇಂಥಾ ಒಂದು ಸಂಸ್ಥೆಯ 
ಅಗತ್ಯವನ್ನು ಗುರುತಿಸುವಂತೆ ಮಾಡಿತು. ವಿವಾಹಕ್ಕೆ 
ಮೊದಲು "ವರದಕ್ಷಿಣೆ, ಕಾಸೂ ಬೇಡವೆಂದ ಆಳಿಯ; 
ಮದುವೆ ದಿನಾಂಕ ಗೊತ್ತಾಗಿ, ಹತ್ತಿರವಾದಂತೆ 
ಒಂದೊಂದಾಗಿ ಬೇಡಿಕೆಗಳನ್ನು ಮುಂದಿಟ್ಟ. ಫ್ರಿಜ್‌, 
ಒಡವೆ, ವಸ್ತ್ರ, ನಗದು, 75,000ಕ್ಕೂ ಮೀರಿತು. 
ವಿವಾಹವಾದ ನಂತರವೂ ಬೇಡಿಕೆ ನಿಲ್ಲಲಿಲ್ಲ. "ಸ್ಕೂಟರ್‌ 
ಬೇಕು' ಎಂದು ಹಟ, ಹಿಡಿದು ಬಂದವನಿಗೆ "ನಮ್ಮಲ್ಲಿ 
ಇನ್ನು ಹಣವಿಲ್ಲ' ಎಂದು ಕಳುಹಿಸಿದ ಸತ್ಯರಾಣಿ ಮತ್ತೆ 
ಮಗಳ ಮುಖ ನೋಡಲಿಲ್ಲ. ಇಂದು "ಶಕ್ತಿ ಶಾಲಿನಿ” ವರ' 
ದಕ್ಷಿಣೆ ವಿರುದ್ಧದ ಹೋರಾಟದಲ್ಲಿ ಸಹಾಯಕವಾಗಿ 
ನಿಂತಿದೆ. 


ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ದೇವತೆಯಂತೆ 
ಪೂಜಿಸುತ್ತೇವೆ ಎಂದು ಕೊಚ್ಚಿಕೊಳ್ಳುವವರಿದ್ದಾರೆ. 
ನಿಜ ಹೆಣ್ಣು ಸತ್ತು ಸತಿಯಾದರೆ, ಇಲ್ಲ ಇದ್ದು ಗೃಹಿಣೀ 
ಪಟ್ಟದಲ್ಲೋ, ವರಾತೃತ್ವದ ಪರಾಕಾಷ್ಠೆಯಲ್ಲೋ 
ತ್ಯಾಗದ ತೂಲಕ್ಕೇರಿದರೆ ಆಕೆಯನ್ನು ಖಂಡಿತಾ ಪೀಠ 
ದಲ್ಲಿ ಕುಳ್ಳಿರಿಸಿ ಪೂಜಿಸುತ್ತಾರೆ. ಆದರೆ ಅದೇ ಒಬ್ಬ ಅವಿ 
ಹೆಣ್ಣಸ್ನೋ, ವಿಚ್ಛೇದಿತಳನ್ನೋ, ವಿಧವೆ 
ಯನ್ನೋ ಪೂಜಿಸುವುದಿರಲಿ, ಪೂರ್ವಾಗ್ರಹವಿಲ್ಲದೆ ಅವ 
ರೊಡನೆ ವ್ಯವಹರಿಸುವುದೂ ಕಷ್ಟ. 


ಮಧ್ಯಮ ವರ್ಗದ ಒಂಟಿ ಹೆಂಗಸರು 
ತಮ್ಮ ಆನೇಕ ಅಗತ್ಯಗಳಿಗೆ, ಸಮಸ್ಯೆಗಳಿಗೆ ಯಾರತ್ತ 
ತಿರುಗುವುದು. ಎಂದೂ ತಿಳಿಯದೆ ಉಳಿವುದುಂಟು. 
ಪುಣೆಯ 1ರೀಚ್‌ ಔಟ್‌' ಸಂಸ್ಥೆ ಒಂಟಿ ಹೆಂಗಸರಿಗೆ, 
(ಅವಿವಾಹಿತರು, ವಿಚ್ಛೇದಿತರು, ವಿಧವೆಯರು, ಉಪೇಕ್ಷಿ 
ಸಲ್ಪಟ್ಟ ಗೃಹಿಣಿಯರು ಯಾರೇ ಆಗಲಿ) ಸಹಾಯಕಾರಿ 
ಯಾಗಲು ಸ್ಥಾಪಿತವಾಗಿದೆ. ಈ ಸಂಸ್ಥೆಯ ಸ್ಥಾಪಕಿ 
ಪೂನರ್ಮರಾವ್‌, ಒಂಟಿ ಹೆಂಗಸರಿಗೆ ಮಾನಸಿಕ, ಆರ್ಥಿಕ, 


ಎಲ್ಲಾ ಬಗೆಯ ಸಹಾಯ ಸಹಕಾರ ನೀಡುವುದಲ್ಲದೆ, 
ಆರ್ಥಿಕ ಸ್ವಾವಲಂಬನೆಯ ಮಾರ್ಗಗಳನ್ನೂ, ತೋರು 
ತ್ತಿದ್ದಾರೆ. ಕಾನೂನು ಸಲಹೆ, ಆದಾಯ ತೆರಿಗೆ ವಿವರಣೆ, 
ಹೀಗೆ ವಾಸ್ತವ ಬದುಕಿನ ಎಲ್ಲ ಅಗತ್ಯಗಳಿಗೂ ನೆರ 
ವಾಗುವ ಸ್ವಯಂಸೇವಕರ ತಂಡದೊಡನೆ "ರೀಚ್‌ ಔಟ್‌ 
ಎಲ್ಲ ಮಹಿಳೆಯರತ್ತ ತಲುಪಲು ಯತ್ನಿಸುತ್ತಿರುವ 


ಸಂಸ 
[A] 


ಸಂಘಟನೆಯತ್ತ,. 


ಸಾಧೂ ಬಾಯಿಗೆ ಗಂಡನಿಲ್ಲ. ಸೋಫಿಯಾಜಿಗೆ ಗಂಡ 
ನಿದ್ದರೂ ಅವನು ದುಡಿಯಲೊಲ್ಲದವನು. ಈ ಇಬ್ಬರು 
ಸ್ತ್ರೀಯರ ಮನೆಗಳಿಗೆ ಹತ್ತು ಮೈಲಿ ಅಂತರ, ಅವರು 
ಒಬ್ಬರೊಬ್ಬರನ್ನು ಕಂಡವರಲ್ಲ. ಒಬ್ಬಾಕೆ ಹುಟ್ಟಿನಿಂದ 
ಹರಿಜನಳು. ಮತ್ತೊಬ್ಬಳು ಮುಸ್ಲಿಂ. ಎತ್ತರವಾದ 
ಗೋಡೆಗಳು ಆ ಹಳ್ಳಿಯಲ್ಲಿ ಅವರನ್ನು ಬೇರೆಯಾಗಿಟ್ಟಿ 
ದುಖ ಒಮ್ಮೆ ಆಸ್ಪತ್ರೆಯ ಗೇಟಿನ ಬಳಿ ಅವರು ಸಂಧಿಸು 
ಪವರೆಗೆ ಮಾತ್ರ. ಹಳ್ಳಿಯ ಆರೋಗ್ಯ ಕಾರ್ಯಕರ್ತೆಯ 
ರಾಗಿ ತರಬೇತು ಪಡೆಯಲಿಕ್ಕಾಗಿ ಸಮಾಜ ಸೇವಕಿಯರು 
ಅವರಿಬ್ಬರನ್ನೂ ಕರೆತಂದಾಗ ಮುಖಾಮುಖಿಯಾದರು. 
“ಓ ಇವಳು ಹಣೆಗೆ ಕುಂಕುಮ ಹಚ್ಚುತ್ತಾಳೆ' ಸೋಫಿಯಾ 
ಅಂದುಕೊಂಡಳು. "ಓ ಇವಳು ಮುಖಕ್ಕೆ ಪರದೆ ಹಾಕಿ 
ಕೊಂಡು ಸುತ್ತಾಡುತ್ತಾಳೆ' ಎಂದುಕೊಂಡಳು ಸಾದೂ 
ಬಾಯಿ. ತಮ್ಮ ತಮ್ಮ ಗೊತ್ತಾದ ಮೂಲೆಗಳಲ್ಲಿ 
ಮುದುಡಿ ಕುಳಿತಿದ್ದ ಅವರಿಗೆ ನಿಧಾನವಾಗಿ ಅರಿವಾಗ 
ತೊಡಗಿತು. ತಮ್ಮಿಬ್ಬರ ಬದುಕುಗಳು ಒಂದೇ ರೀತಿ 
ಇವೆ. ನೀರುಕಾಣದ ಜಮೂನು, ಅತ್ಯಲ್ಪ ಬೆಳೆ, ಹಣದ 
ಅಭಾವ, ಅರೆ ಹೊಟ್ಟೆ ತಿನ್ನುವ ಮಕ್ಕಳು, ಇದ್ದರೂ 
ಸೋಮಾರಿಯಾದ ಗಂಡ ಅಥವಾ ಗಂಡನಿಲ್ಲದ ಸ್ಥಿತಿ 


ಮಹಾರಾಷ್ಟ್ರದ ಹಳ್ಳಿಯಾದ ಜಮಖೇಡದಲ್ಲಿ 
ಆರೋಗ್ಯ ಕಾರ್ಯಕರ್ತರು ಹೀಗೆ ಎಂದೂ ಪರಸ್ಪರ 
ಕಂಡಿರದಿದ್ದ ನೂರಾರು ಮಹಿಳೆಯರನ್ನು ಒಗ್ಗೂಡಿಸಿದ 
ಬಗೆಗೆ ಇದೊಂದು ನಿದರ್ಶನವಷ್ಟೆ. 


[ಭಾರತದ ಸುಪ್ತಸಿದ್ದ ಪತ್ರಕರ್ತೆಯರಲ್ಲೊಬ್ಬರಾದ 
Anees Jung ಅವರ ‘Unveiling India’ A 
Women’s Journey ಯಿಂದ] 


ಮಹಿಳೆಯರನ್ನು ಹುರಿತಂತೆ 


ಮಹಿಳಾ ಸಂಘಟನೆ ಬಗೆಗೆ ನನಗೆ ಅಶೀವ ವಿಶ್ವಾಸ, 
ಮಹಿಳೆಯರಲ್ಲಿ ಆತ್ಮ ವಿಶ್ವಾಸ ಮೂಡಿಸುವುದಾದರೆ, 
ಸಮಾಜದ ಸ್ಥಿತಿಗತಿ ಉತ್ತಮಪಡಿಸಲು ಅವರು ನೆರ 
ವಾಗುತ್ತಾರೆ ಎಂದು ನನಗೆ ಗೊತ್ತು. ಸಾಮಾಜಿಕ ಪಾಪ 
ಗಳನ್ನು ನಿರ್ಮೂಲನ ಮಾಡುವುದರಲ್ಲಿ ಮಹಿಳೆಯರ 
ಕೊಡುಗೆ ಮಹತ ಕೈದ್ಧಾಗಿರುತ್ತದೆ. ಸಮುದಾಯವೊಂದರ 
ಪ್ರಗತಿಯನ್ನು ಅದರ ಮಹಿಳೆಯರ ಪ್ರಗತಿಯನ್ನು ಅನು 
ಸರಿಸಿ ನುನು ಅಂದಾಜುಮಾಡುತ್ತೇನೆ. ನಾನು ಹೇಳುವ 
ಕೆಲವು ಅಂಶಗಳನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು, 
ಸ್ವಚ್ಛತೆಯನ್ನು ಕಲಿಯಿರಿ, ಕೆಟ್ಟಗುಣಗಳೆಲ್ಲದರಿಂದ ದೂರ 
ವಿರಿ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿರಿ. ಅವರಲ್ಲಿ ಮಹ 
ತ್ವಾಕಾಂಕ್ಷೆಯನ್ನು ಮೂಡಿಸಿ ಅವರು ಮಹತ ಸ ದವರಾಗು 
ತ್ತಾರೆ ಎಂಬ ಭಾವನೆಯನ್ನು ಅವರ ಮನಸ್ಸಿನಲ್ಲಿ ಮೂಡಿ 
ಸಿರಿ. ಅವರ ಮನಸ್ಸಿನಿಂದ ಎಲ್ಲಾ ಬಗೆಯ ಕೀಳರಿಮೆ 
ಯನ್ನು ತೊಡೆದುಹಾಕಿರಿ, ವಿವಾಹವಾಗಲು ಆತುರ ಪಡ 
ಬೇಡಿ, ವಿಮುಹವಾಗುವವರು ಹೆಚ್ಚು ಹೆಚ್ಚು ಮಕ್ಕಳನ್ನು 
ಹಡೆಯುವುದು ಅಪರಾಧ ಎಂಬ ಅಂಶವನ್ನು ಮನಸ್ಸು 
ನಲ್ಲಿರಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ಮಿಗಿಲುಗಿ ವಿವಾಹ 
ವಾಗುವ ಪ್ರತಿಯೊಬ್ಬ ಮಹಿಳೆ ತನ್ನ ಗಂಡನ ಸ್ನೇಹಿತ 
ಳಂತೆ ಸಮಾನಹಕ್ಕು ಉಳ್ಳವಳಾಗಿರಬೇಕು. ಮತ್ತು 

ಆತನ ಗುಲಾಮಳಾಗುವುದನ್ನು ಧಿಕ್ಕರಿಸಬೇಕು. 
ಡಾ. ಬಿ.ಆರ್‌, ಅಂಬೇಡ್ಕರ್‌ 


ETN 

ಹೋರಾಟಕ್ಕಾಗಿ ನಾವು ಹೋರಾಡಬೇಕಾಗಲಾರದು. 
ಅದು ಖಂಡಿತಾ ನಮಗೆ ಬರಲಿದೆ. ಯುದ್ಧ-ಹೋರಾಟದ 
ಭಯ ನಮಗಿಲ್ಲ. ೬ 


— ₹ರೆಣ್‌ಸಿಂಗ್‌ 
(ಭೂಸೇನೆಗೆ ಸೇರ್ಪಡೆಯಾದ ಮೊಟ್ಟ 3 ಮೊದಲ ಮಹಿಳೆ 
ಯರಲ್ಲೊಬ್ಬರು) 


090 096-614 


0930193056 "98915 11 ‘JedeuekeliA 
$70871 24% ‘UIE puz "390 AefiA "10% 


ವೈವಿಧ್ಯಮಯವಾದ ಹೊಸಬಗೆಯ ಕಾರ್ಯಗಳನ್ನು ಒಪ್ಪಿಕೊಳ್ಳುವುದರ ಮೂಲಕ, 
ಸಾಮಾಜಿಕವಾಗಿ ಮೌಲಿಕವನಿಸುವ, ಪ್ರತಿಫಲ ನೀಡುವಂಥ ಕ್ರಿಯೆಗಳ ಮೂಲಕ 
ಮಹಿಳೆಯ ಸ್ಥಾನಮಾನ ಬಹಳಷ್ಟು ಸುಧಾರಿಸಿದೆ. ತನ್ನ ಅನೇಕ ಕೀಳರಿಮೆಗಳಿಂದ 
ಇಂದು ಹೆಣ್ಣು ದೂರವಾಗುತ್ತಿದ್ದಾಳೆ. ತನ್ನನ್ನು ಸಮಾನ ನೆಲೆಯ ಪಾಲುದಾರ 
ಳೆಂದು ಕಾಣಬಲ್ಲ ಆಕೆ ಇತ್ತೀಚಿನವರೆಗೂ ಸರಿಯೆನಿಸಿದ್ದ ದ್ವಿಸ್ತರನ್ಯಾಯದ ಮಾನ 
ದಂಡಗಳನ್ನು ಇಂದು ದ್ವೇಷಿಸುತ್ತಾಳೆ. ತನ್ನಲ್ಲಿದ್ದ ಅಂಜುಗುಳಿತನ, ಜಡತೆ, ಕ 
ಹಿಂಸಾರತಿ ಮತ್ತು ಸುತ್ತುಬಳಸಿನ ಹಾದಿ ಹಿಡಿದ ಗುಣಗಳನ್ನು ಆಕೆ ಬಹುಮಟ್ಟಿ ಗೆ 
ಬದಲಾಯಿಸಿಕೊಂಡಿದ್ದಾಳೆ. 


— ನಯೋಲಾ ಕ್ಲೆ ನ್‌ 


“el 


0 uanjoa 990970 0934119001 7 


. 
ಶಿ 


೫10897] ೫೫8/80 ರ ೪॥10೪]/]7 18713೫ 


$[801001794/1504-5006 


48/68/9£0 70೫6"೦೫4 (೯) ೦೫೫1 oN Soy 


pS 


